CPMG/KA/ BG-GPO/13/2003-2005 ಎ ವಿಶ್ವಮಾನವ ವರ್ಷ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೯ ಬೆಂಗಳೂರು, ಗುರುವಾರ, ಏಪ್ರಿಲ್‌ ೨೯, ೨೦೦೪ (ವೈಶಾಖ ೯, ಶಕ ವರ್ಷ ೧೯೨೬) ಸಂಚಿಕೆ ೧೮ 


ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 











ಸಹಕಾರ ಸಂಘಗಳ ಉಪ ನಿಬಂಧಕರವರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಕಛೇರಿಯ ನಡವಳಿಕೆಗಳು 
ವಿಷಯ: ಸಮಾಪನೆಗೊಂಡಿರುವ ನೇರಲಗುಂಡಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ನೇರಲಗುಂಡಿ, 
ಹೊನ್ನಾಳಿ ತಾಲ್ಲೂಕು ಇದರ ನೋಂದಣಿಯನ್ನು ರದ್ದುಪಡಿಸುವ ಕುರಿತು. 

ಉಲ್ಲೇಖ: 1) ಈ ಕಛೇರಿ ಆದೇಶ ಸಂಖ್ಯೆ: ಡಿಆರ್‌/ಡಿವಿಜಿ/ಎಲ್‌ಕ್ಕೂಡಿ/ಸಿ.ಆರ್‌/23/2002-03, ದಿನಾಂಕ: 30.11.2002. 

2) ಸಹಕಾರ ಅಭಿವೃದ್ಧಿ ಅಧಿಕಾರಿ, ಹೊನ್ನಾಳಿ ಇವರ ಪತ್ರ ದಿನಾಂಕ: 30.01.2004. 
ಪ್ರಸ್ತಾವನೆ: 

ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ, ಈ ಮೇಲ್ಕಂಡ ಸಹಕಾರ ಸಂಘವು ಕ್ರಮ ಸಂಖ್ಯೆ: 
ಎಆರ್‌ಎಸ್‌/22208/95-96, ದಿನಾಂಕ: 12.7.1995 ರಲ್ಲಿ ನೋಂದಣಿಯಾಗಿರುತ್ತದೆ. ಸಂಘದ ಕಾರ್ಯಚಟುವಟಿಕೆಗಳು ಪೂರ್ಣವಾಗಿ 
ಸ್ಥಗಿತಗೊಂಡಿದ್ದರಿಂದ, ಈ ಸಂಘವನ್ನು ಮುಂದುವರಿಸಿಕೊಂಡು ಹೋಗುವುದು ಸೂಕ್ತವಲ್ಲವೆಂದು ಭಾವಿಸಿ, ಉಲ್ಲೇಖ (1)ರ ಆದೇಶದಲ್ಲಿ 
ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಹೊನ್ನಾಳಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿತ್ತು. 
ಸಮಾಪನಾಧಿಕಾರಿಗಳು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಗಳನ್ನು ವಿಲೇ ಮಾಡಿ ಶೂನ್ಯಗೊಳಿಸಿ ಸಂಘದ ನೋಂದಣಿಯನ್ನು ರದ್ದುಗೊಳಿಸಲು 
ಉಲ್ಲೇಖ (2)ರ ರೀತ್ಯ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಹಾಗೂ ಈ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 
ಈ ಅಂಶಗಳನ್ನು ಪರಿಗಣಿಸಿ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಆದೇಶ 
ಸಂಖ್ಯೆ: ಡಿಆರ್‌:ಡಿವಿಜಿ/ಎಲ್‌ಕ್ಕೂಡಿ/ಸಿ.ಆರ್‌. 23/2002-03, ದಿನಾಂಕ: 31ನೇ ಜನವರಿ 2004 
ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ರನ್ವಯ ಹಾಗೂ ಸರ್ಕಾರಿ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69:ಸಿಎಲ್‌ಎ:2001, ದಿನಾಂಕ: 21.11.02 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ, 
ದಾವಣಗೆರೆ ಜಿಲ್ಲೆಯ ಸಹಕಾರ ಸಂಘಗಳ ಉಪ ನಿಬಂಧಕರು, ವೈ. ರಂಗಪ್ಪ ಕೆ.ಸಿ.ಎಸ್‌. ಆದ ನಾನು ಸಮಾಪನೆಗೊಂಡ ನೇರಲಗುಂಡಿ 
ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ನೇರಲಗುಂಡಿ, ಇದರ ನೋಂದಣಿಯನ್ನು ರದ್ದುಗೊಳಿಸಿ ಆದೇಶ ಹೊರಡಿಸಿರುತ್ತೇನೆ. 

ಈ ರದ್ದತಿಯ ಆದೇಶದ ದಿನಾಂಕದಿಂದ ಸದರಿ ಸಹಕಾರ ಸಂಘದ ಕಾರ್ಯ ಚಟುವಟಿಕೆಗಳು ನಿಂತು ಹೋಗಿರುತ್ತವೆಂದು 
ಭಾವಿಸಲ್ಪಡತಕ್ಕದ್ದು, ಈ ಸಂಘವು ಅಸ್ತಿತ್ವದಲ್ಲಿರುವುದಿಲ್ಲವೆಂದು ಪರಿಗಣಿಸತಕ್ಕದ್ದು ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 
1960ರ ನಿಯಮ 33 (ಎನ್‌) ರನ್ವಯ ಈ ಸಂಘದ ದಾಖಲಾತಿಗಳನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ದಾವಣಗೆರೆ ಉಪ 
ವಿಭಾಗ ದಾವಣಗೆರೆ ಇದರ ಕಚೇರಿಯಲ್ಲಿಡಲು ಆದೇಶಿಸಿದೆ. 

ನನ್ನ ಸ್ವ ಸಹಿ ಮತ್ತು ಈ ಕಛೇರಿ ಮುದ್ರೆಯೊಂದಿಗೆ ದಿನಾಂಕ: 31.1.2004 ರಂದು ಈ ಆದೇಶವನ್ನು ಹೊರಡಿಸಲಾಗಿದೆ. 


ಪಿ.ಆರ್‌. 528 ಸಹಕಾರ ಸಂಘಗಳ ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


( ೭೮೫ ) 


೭೮೬ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ಭಾಗ - ೩ 





ಸಹಕಾರ ಸಂಘಗಳ ಉಪ ನಿಬಂಧಕರವರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಕಛೇರಿಯ ನಡವಳಿಕೆಗಳು 
ವಿಷಯ: ಸಮಾಪನೆಗೊಂಡಿರುವ ಲಕ್ಷ್ಮಿ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ, ಅರಸಾಪುರ, ದಾವಣಗೆರೆ 
ತಾಲ್ಲೂಕು, ಇದರ ನೋಂದಣಿಯನ್ನು ರದ್ದುಪಡಿಸುವ ಕುರಿತು. 
ಉಲ್ಲೇಖ: 1) ಈ ಕಛೇರಿ ಆದೇಶ ಸಂಖ್ಯೆ: ಡಿಆರ್‌/ಡಿವಿಜಿ/ಎಲ್‌ಕ್ಕೂಡಿ/ಸಿ.ಆರ್‌/36/2002-03, ದಿನಾಂಕ: 27.1.2003 
2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರ ಪತ್ರ ದಿನಾಂಕ: 29.12.2003. 
ಪ್ರಸ್ತಾವನೆ: 

ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ, ಈ ಮೇಲ್ಕಂಡ ಸಹಕಾರ ಸಂಘವು ಕ್ರಮ ಸಂಖ್ಯೆ: 
ಎಆರ್‌.31/18643/92-93, ದಿನಾಂಕ: 3.3.1993 ರಲ್ಲಿ ನೋಂದಣಿಯಾಗಿರುತ್ತದೆ. ಸಂಘದ ಕಾರ್ಯಚಟುವಟಿಕೆಗಳು ಪೂರ್ಣವಾಗಿ 
ಸ್ಥಗಿತಗೊಂಡಿದ್ದರಿಂದ, ಈ ಸಂಘವನ್ನು ಮುಂದುವರಿಸಿಕೊಂಡು ಹೋಗುವುದು ಸೂಕ್ತವಲ್ಲವೆಂದು ಭಾವಿಸಿ, ಉಲ್ಲೇಖ (1ರ ಆದೇಶದಲ್ಲಿ 
ಸಮಾಪನೆಗೊಳಿಸಿ ಸಹಕಾರ ಸಂಘಗಳ ನಿರೀಕ್ಷಕರು, ದಾವಣಗೆರೆ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿತ್ತು. 
ಸಮಾಪನಾಧಿಕಾರಿಗಳು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಗಳನ್ನು ವಿಲೇ ಮಾಡಿ ಶೂನ್ಯಗೊಳಿಸಿ ಸಂಘದ ನೋಂದಣಿಯನ್ನು ರದ್ದುಗೊಳಿಸಲು 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಉಪವಿಭಾಗ, ದಾವಣಗೆರೆ ಇದರ ಮೂಲಕ ಉಲ್ಲೇಖ (2)ರ ರೀತ್ಯ ಪ್ರಸ್ತಾವನೆ 
ಸಲ್ಲಿಸಿರುತ್ತಾರೆ. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ದಾವಣಗೆರೆ ಇವರೂ ಸಹ ಈ ಸಂಘದ ನೋಂದಣಿಯನ್ನು ರದ್ದುಪಡಿಸಲು 
ಶಿಫಾರಸ್ಸು ಮಾಡಿರುತ್ತಾರೆ. ಈ ಅಂಶಗಳನ್ನು ಪರಿಗಣಿಸಿ ಈ ಕೆಳಕಂಡ ಆದೇಶ ಹೊಡಡಿಸಲಾಗಿದೆ. 

ಆದೇಶ 
ಸಂಖ್ಯೆ: ಡಿಆರ್‌:ಡಿವಿಜಿ/ಎಲ್‌ಕ್ಕೂಡಿ/ಸಿ.ಆರ್‌. 36/2002-03, ದಿನಾಂಕ: 31ನೇ ಡಿಸೆಂಬರ್‌ 2003 
ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ರನ್ವಯ ಹಾಗೂ ಸರ್ಕಾರಿ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69:ಸಿಎಲ್‌ಎ:2001, ದಿನಾಂಕ: 21.11.02 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ, 
ದಾವಣಗೆರೆ ಜಿಲ್ಲೆಯ ಸಹಕಾರ ಸಂಘಗಳ ಉಪ ನಿಬಂಧಕರು, ವೈ. ರಂಗಪ್ಪ ಕೆ.ಸಿ.ಎಸ್‌. ಆದ ನಾನು ಸಮಾಪನೆಗೊಂಡ ಲಕ್ಷ್ಮಿ ಮಹಿಳಾ 
ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ, ಅರಸಾಪುರ, ಇದರ ನೋಂದಣಿಯನ್ನು ರದ್ದುಗೊಳಿಸಿ ಆದೇಶ ಹೊಡಡಿಸಿರುತ್ತೇನೆ. 

ಈ ರದ್ದತಿಯ ಆದೇಶದ ದಿನಾಂಕದಿಂದ ಸದರಿ ಸಹಕಾರ ಸಂಘದ ಕಾರ್ಯ ಚಟುವಟಿಕೆಗಳು ನಿಂತು ಹೋಗಿರುತ್ತವೆಂದು 
ಭಾವಿಸಲ್ಪಡತಕ್ಕದ್ದು, ಈ ಸಂಘವು ಅಸ್ತಿತ್ವದಲ್ಲಿರುವುದಿಲ್ಲವೆಂದು ಪರಿಗಣಿಸತಕ್ಕದ್ದು ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 
1960ರ ನಿಯಮ 33 (ಎನ್‌) ರನ್ವಯ ಈ ಸಂಘದ ದಾಖಲಾತಿಗಳನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ದಾವಣಗೆರೆ ಉಪ 
ವಿಭಾಗ ದಾವಣಗೆರೆ ಇದರ ಕಚೇರಿಯಲ್ಲಿಡಲು ಆದೇಶಿಸಿದೆ. 

ನನ್ನ ಸ್ವ ಸಹಿ ಮತ್ತು ಈ ಕಛೇರಿ ಮುದ್ರೆಯೊಂದಿಗೆ ದಿನಾಂಕ: 31.12.2003 ರಂದು ಈ ಆದೇಶವನ್ನು ಹೊರಡಿಸಲಾಗಿದೆ. 


(84 


UL 2 


L 


ಪಿ.ಆರ್‌. 529 ಸಹಕಾರ ಸಂಘಗಳ ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಸಹಕಾರ ಸಂಘಗಳ ಉಪ ನಿಬಂಧಕರವರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಕಛೇರಿಯ ನಡವಳಿಕೆಗಳು 
ವಿಷಯ: ಸಮಾಪನೆಗೊಂಡಿರುವ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘ ನಿ., ಹುಲಿಕಟ್ಟೆ, ದಾವಣಗೆರೆ ತಾ: ಇದರ 
ನೋಂದಣಿಯನ್ನು ರದ್ದುಪಡಿಸುವ ಕುರಿತು. 
ಉಲ್ಲೇಖ: 1) ಈ ಕಛೇರಿ ಆದೇಶ ಸಂಖ್ಯೆ: ಡಿಆರ್‌/ಡಿವಿಜಿ/ಎಲ್‌ಕ್ಕೂಡಿ/ಸಿ.ಆರ್‌/18/2002-03, ದಿನಾಂಕ: 27.1.2003 
2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರ ಪತ್ರ ದಿನಾಂಕ: 29.12.2003. 
ಪ್ರಸಾವನೆ: 
ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ, ಈ ಮೇಲ್ಕಂಡ ಸಹಕಾರ ಸಂಘವು ಕ್ರಮ ಸಂಖ್ಯೆ: 
ಎಆರ್‌ .31/13994/87-88, ದಿನಾಂಕ: 10.11.1987 ರಲ್ಲಿ ನೋಂದಣಿಯಾಗಿರುತ್ತದೆ. ಸಂಘದ ಕಾರ್ಯಚಟುವಟಿಕೆಗಳು ಪೂರ್ಣವಾಗಿ 
ಸ್ಥಗಿತಗೊಂಡಿದ್ದರಿಂದ, ಈ ಸಂಘವನ್ನು ಮುಂದುವರಿಸಿಕೊಂಡು ಹೋಗುವುದು ಸೂಕ್ತವಲ್ಲವೆಂದು ಭಾವಿಸಿ, ಉಲ್ಲೇಖ (1ರ ಆದೇಶದಲ್ಲಿ 
ಸಮಾಪನೆಗೊಳಿಸಿ ಸಹಕಾರ ಸಂಘಗಳ ನಿರೀಕ್ಷಕರು, ದಾವಣಗೆರೆ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿತ್ತು. 
ಸಮಾಪನಾಧಿಕಾರಿಗಳು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಗಳನ್ನು ವಿಲೇ ಮಾಡಿ ಶೂನ್ಯಗೊಳಿಸಿ ಸಂಘದ ನೋಂದಣಿಯನ್ನು ರದ್ದುಗೊಳಿಸಲು 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ದಾವಣಗೆರೆ ಉಪವಿಭಾಗ ದಾವಣಗೆರೆ ಇವರ ಮೂಲಕ ಉಲ್ಲೇಖ (2)ರ ರೀತ್ಯ ಪ್ರಸ್ತಾವನೆ 
ಸಲ್ಲಿಸಿರುತ್ತಾರೆ. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ದಾವಣಗೆರೆ ಇವರೂ ಸಹ ಈ ಸಂಘದ ನೋಂದಣಿಯನ್ನು ರದ್ದುಪಡಿಸಲು 
ಶಿಫಾರಸ್ಸು ಮಾಡಿರುತ್ತಾರೆ. ಈ ಅಂಶಗಳನ್ನು ಪರಿಗಣಿಸಿ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಆದೇಶ 
ಸಂಖ್ಯೆ: ಡಿಆರ್‌:ಡಿವಿಜಿ/ಎಲ್‌: ಕ್ಯೂಡಿ/ಸಿ.ಆರ್‌. 18/2002-03, ದಿನಾಂಕ: 31ನೇ ಡಿಸೆಂಬರ್‌ 2003 
ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ರನ್ವಯ ಹಾಗೂ ಸರ್ಕಾರಿ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69:ಸಿಎಲ್‌ಎ:2001, ದಿನಾಂಕ: 21.11.02 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ, 
ದಾವಣಗೆರೆ ಜಿಲ್ಲೆಯ ಸಹಕಾರ ಸಂಘಗಳ ಉಪ ನಿಬಂಧಕರು, ವೈ. ರಂಗಪ್ಪ ಕೆ.ಸಿ.ಎಸ್‌. ಆದ ನಾನು ಸಮಾಪನೆಗೊಂಡ ಮಹಿಳಾ 


ಶು 
ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ, ಹುಲಿಕಟ್ಟೆ, ಇದರ ನೋಂದಣಿಯನ್ನು ರದ್ದುಗೊಳಿಸಿ ಆದೇಶ ಹೊಡಡಿಸಿರುತ್ತೇನೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ೭೮೭ 





ಈ ರದ್ದತಿಯ ಆದೇಶದ ದಿನಾಂಕದಿಂದ ಸದರಿ ಸಹಕಾರ ಸಂಘದ ಕಾರ್ಯ ಚಟುವಟಿಕೆಗಳು ನಿಂತು ಹೋಗಿರುತ್ತವೆಂದು 
ಭಾವಿಸಲ್ಪಡತಕ್ಕದ್ದು, ಈ ಸಂಘವು ಅಸ್ತಿತ್ವದಲ್ಲಿರುವುದಿಲ್ಲವೆಂದು ಪರಿಗಣಿಸತಕ್ಕದ್ದು ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 
1960ರ ನಿಯಮ 33 (ಎನ್‌) ರನ್ವಯ ಈ ಸಂಘದ ದಾಖಲಾತಿಗಳನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ದಾವಣಗೆರೆ ಉಪ 
ವಿಭಾಗ ದಾವಣಗೆರೆ ಇದರ ಕಚೇರಿಯಲ್ಲಿಡಲು ಆದೇಶಿಸಿದೆ. 

ನನ್ನ ಸ್ವ ಸಹಿ ಮತ್ತು ಈ ಕಛೇರಿ ಮುದ್ರೆಯೊಂದಿಗೆ ದಿನಾಂಕ: 31.12.2003 ರಂದು ಈ ಆದೇಶವನ್ನು ಹೊರಡಿಸಲಾಗಿದೆ. 


ಪಿ.ಆರ್‌. 530 ಸಹಕಾರ ಸಂಘಗಳ ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಸಹಕಾರ ಸಂಘಗಳ ಉಪ ನಿಬಂಧಕರವರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಕಛೇರಿಯ ನಡವಳಿಕೆಗಳು 
ವಿಷಯ: ಸಮಾಪನೆಗೊಂಡಿರುವ ಜಾಗೃತಿ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘ ನಿ, ದಾವಣಗೆರೆ, ದಾವಣಗೆರೆ 
ತಾಲ್ಲೂಕು, ಇದರ ನೋಂದಣಿಯನ್ನು ರದ್ದುಪಡಿಸುವ ಕುರಿತು. 
ಉಲ್ಲೇಖ: 1) ಈ ಕಛೇರಿ ಆದೇಶ ಸಂಖ್ಯೆ: ಡಿಆರ್‌/ಡಿವಿಜಿ/ಎಲ್‌ಕ್ಕೂಡಿ/ಸಿ.ಆರ್‌/24/2001-02, ದಿನಾಂಕ: 30.3.2002 
2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರ ಪತ್ರ ದಿನಾಂಕ: 9.2.2004. 
ಪ್ರಸ್ತಾವನೆ: 
ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ, ಈ ಮೇಲ್ಕಂಡ ಸಹಕಾರ ಸಂಘವು ಕ್ರಮ ಸಂಖ್ಯೆ: 
ಎಆರ್‌.31/13997/87-88, ದಿನಾಂಕ: 10.12.1987 ರಲ್ಲಿ ನೋಂದಣಿಯಾಗಿರುತ್ತದೆ. ಈ ಸಂಘದ ಕಾರ್ಯಚಟುವಟಿಕೆಗಳು 
ಪೂರ್ಣವಾಗಿ ಸ್ಥಗಿತಗೊಂಡಿದ್ದರಿಂದ, ಈ ಸಂಘವನ್ನು ಮುಂದುವರಿಸಿಕೊಂಡು ಹೋಗುವುದು ಸೂಕ್ತವಲ್ಲವೆಂದು ಭಾವಿಸಿ, ಉಲ್ಲೇಖ (1)ರ 
ಆದೇಶದಲ್ಲಿ ಸಮಾಪನೆಗೊಳಿಸಿ ಸಹಕಾರ ಸಂಘಗಳ ನಿರೀಕ್ಷಕರು, ದಾವಣಗೆರೆ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ 
ಮಾಡಲಾಗಿತ್ತು. ಸಮಾಪನಾಧಿಕಾರಿಗಳು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಗಳನ್ನು ವಿಲೇ ಮಾಡಿ ಶೂನ್ಯಗೊಳಿಸಿ ಸಂಘದ 
ನೋಂದಣಿಯನ್ನು ರದ್ದುಗೊಳಿಸಲು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ದಾವಣಗೆರೆ ಉಪವಿಭಾಗ ದಾವಣಗೆರೆ ಇವರ ಮೂಲಕ 
ಉಲ್ಲೇಖ ()ರ ರೀತ್ಯ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ದಾವಣಗೆರೆ ಇವರೂ ಸಹ ಈ ಸಂಘದ 
ನೋಂದಣಿಯನ್ನು ರದ್ದುಪಡಿಸಲು ಶಿಫಾರಸ್ಸು ಮಾಡಿರುತ್ತಾರೆ. ಈ ಅಂಶಗಳನ್ನು ಪರಿಗಣಿಸಿ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಆದೇಶ 
ಸಂಖ್ಯೆ: ಡಿಆರ್‌:ಡಿವಿಜಿ/ಎಲ್‌ಕ್ಕೂಡಿ/ಸಿ.ಆರ್‌. 24/2001-02, ದಿನಾಂಕ: 28ನೇ ಫೆಬ್ರವರಿ 2004 

ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ರನ್ವಯ ಹಾಗೂ ಸರ್ಕಾರಿ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69:ಸಿಎಲ್‌ಎ:2001, ದಿನಾಂಕ: 21.11.02 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ, 
ದಾವಣಗೆರೆ ಜಿಲ್ಲೆಯ ಸಹಕಾರ ಸಂಘಗಳ ಉಪ ನಿಬಂಧಕರು, ವೈ. ರಂಗಪ್ಪ ಕೆ.ಸಿ.ಎಸ್‌. ಆದ ನಾನು ಸಮಾಪನೆಗೊಂಡ ಜಾಗೃತಿ 
ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ, ದಾವಣಗೆರೆ, ಇದರ ನೋಂದಣಿಯನ್ನು ರದ್ದುಗೊಳಿಸಿ ಆದೇಶ ಹೊಡಡಿಸಿರುತ್ತೇನೆ. 

ಈ ರದ್ದತಿಯ ಆದೇಶದ ದಿನಾಂಕದಿಂದ ಸದರಿ ಸಹಕಾರ ಸಂಘದ ಕಾರ್ಯ ಚಟುವಟಿಕೆಗಳು ನಿಂತು ಹೋಗಿರುತ್ತವೆಂದು 
ಭಾವಿಸಲ್ಪಡತಕ್ಕದ್ದು, ಈ ಸಂಘವು ಅಸ್ತಿತ್ವದಲ್ಲಿರುವುದಿಲ್ಲವೆಂದು ಪರಿಗಣಿಸತಕ್ಕದ್ದು ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 
1960ರ ನಿಯಮ 33 (ಎನ್‌) ರನ್ವಯ ಈ ಸಂಘದ ದಾಖಲಾತಿಗಳನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ದಾವಣಗೆರೆ ಉಪ 
ವಿಭಾಗ ದಾವಣಗೆರೆ ಇದರ ಕಚೇರಿಯಲ್ಲಿಡಲು ಆದೇಶಿಸಿದೆ. 

ನನ್ನ ಸ್ವ ಸಹಿ ಮತ್ತು ಈ ಕಛೇರಿ ಮುದ್ರೆಯೊಂದಿಗೆ ದಿನಾಂಕ: 28.2.2004 ರಂದು ಈ ಆದೇಶವನ್ನು ಹೊರಡಿಸಲಾಗಿದೆ. 


ಪಿ.ಆರ್‌. 531 ಸಹಕಾರ ಸಂಘಗಳ ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಸಹಕಾರ ಸಂಘಗಳ ಉಪ ನಿಬಂಧಕರವರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಕಛೇರಿಯ ನಡವಳಿಕೆಗಳು 
ವಿಷಯ: ಸಮಾಪನೆಗೊಂಡಿರುವ ಗುಳ್ಳಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಚನ್ನಗಿರಿ ತಾಲ್ಲೂಕು, ಇದರ 
ನೋಂದಣಿಯನ್ನು ರದ್ದುಪಡಿಸುವ ಕುರಿತು. 
ಉಲ್ಲೇಖ: 1) ಈ ಕಛೇರಿ ಆದೇಶ ಸಂಖ್ಯೆ: ಡಿಆರ್‌/ಡಿವಿಜಿ/ಎಲ್‌ಕ್ಯ್ಕೂಡಿ/ಸಿ.ಆರ್‌/54/2002-03, ದಿನಾಂಕ: 24.01.2004. 
2 ಸಹಕಾರ ಅಭಿವೃದ್ಧಿ ಅಧಿಕಾರಿ, ಚನ್ನಗಿರಿ ಇವರ ಪತ್ರ ದಿನಾಂಕ: 29.01.2004. 
ಪ್ರಸ್ತಾವನೆ: 
ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ, ಈ ಮೇಲ್ಕಂಡ ಸಹಕಾರ ಸಂಘವು ಕ್ರಮ ಸಂಖ್ಯೆ: 
ಎಆರ್‌ಎಸ್‌/17750/91-92, ದಿನಾಂಕ: 19.5.1991 ರಲ್ಲಿ ನೋಂದಣಿಯಾಗಿರುತ್ತದೆ. ಈ ಸಂಘದ ಕಾರ್ಯಚಟುವಟಿಕೆಗಳು ಪೂರ್ಣವಾಗಿ 
ಸ್ಥಗಿತಗೊಂಡಿದ್ದರಿಂದ, ಈ ಸಂಘವನ್ನು ಮುಂದುವರಿಸಿಕೊಂಡು ಹೋಗುವುದು ಸೂಕ್ತವಲ್ಲವೆಂದು ಭಾವಿಸಿ, ಉಲ್ಲೇಖ (1)ರ ಆದೇಶದಲ್ಲಿ 
ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ಚನ್ನಗಿರಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿತ್ತು. ಸಂಘದ ಆಸ್ತಿ 
ಮತ್ತು ಜವಾಬ್ದಾರಿಗಳನ್ನು ವಿಲೇ ಮಾಡಿ ಶೂನ್ಯಗೊಳಿಸಿ ಸಂಘದ ನೋಂದಣಿಯನ್ನು ರದ್ದುಗೊಳಿಸಲು ಸಹಕಾರ ಅಭಿವೃದ್ಧಿ ಅಧಿಕಾರಿ, 
ಚನ್ನಗಿರಿ ಇವರು ಉಲ್ಲೇಖ (2)ರ ರೀತ್ಯ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಈ ಅಂಶಗಳನ್ನು ಪರಿಗಣಿಸಿ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


@€L 


೭೮೮ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ಭಾಗ - ೩ 





ಆದೇಶ 
ಸಂಖ್ಯೆ: ಡಿಆರ್‌:ಡಿವಿಜಿ/ಎಲ್‌ಕ್ಯ್ಕೂಡಿ/ಸಿ.ಆರ್‌. 54/2002-03, ದಿನಾಂಕ: 31ನೇ ಜನವರಿ 2004 
ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ರನ್ವಯ ಹಾಗೂ ಸರ್ಕಾರಿ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69:ಸಿಎಲ್‌ಎ:2001, ದಿನಾಂಕ: 21.11.02 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ, 
ದಾವಣಗೆರೆ ಜಿಲ್ಲೆಯ ಸಹಕಾರ ಸಂಘಗಳ ಉಪ ನಿಬಂಧಕರು, ವೈ. ರಂಗಪ್ಪ ಕೆ.ಸಿ.ಎಸ್‌. ಆದ ನಾನು ಸಮಾಪನೆಗೊಂಡ ಗುಳ್ಳಹಳ್ಳಿ ಹಾಲು 
ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಗುಳ್ಳಹಳ್ಳಿ, ಚನ್ನಗಿರಿ ತಾಲ್ಲೂಕು ಇದರ ನೋಂದಣಿಯನ್ನು ರದ್ದುಗೊಳಿಸಿ ಆದೇಶ 
ಹೊಡಡಿಸಿರುತ್ತೇನೆ. 

ಈ ರದ್ದತಿಯ ಆದೇಶದ ದಿನಾಂಕದಿಂದ ಸದರಿ ಸಹಕಾರ ಸಂಘದ ಕಾರ್ಯ ಚಟುವಟಿಕೆಗಳು ನಿಂತು ಹೋಗಿರುತ್ತವೆಂದು 
ಭಾವಿಸಲ್ಪಡತಕ್ಕದ್ದು, ಈ ಸಂಘವು ಅಸ್ತಿತ್ವದಲ್ಲಿರುವುದಿಲ್ಲವೆಂದು ಪರಿಗಣಿಸತಕ್ಕದ್ದು ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 
1960ರ ನಿಯಮ 33 (ಎನ್‌) ರನ್ವಯ ಈ ಸಂಘದ ದಾಖಲಾತಿಗಳನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ದಾವಣಗೆರೆ ಉಪ 
ವಿಭಾಗ ದಾವಣಗೆರೆ ಇದರ ಕಚೇರಿಯಲ್ಲಿಡಲು ಆದೇಶಿಸಿದೆ. 

ನನ್ನ ಸ್ವ ಸಹಿ ಮತ್ತು ಈ ಕಛೇರಿ ಮುದ್ರೆಯೊಂದಿಗೆ ದಿನಾಂಕ: 31.1.2004 ರಂದು ಈ ಆದೇಶವನ್ನು ಹೊರಡಿಸಲಾಗಿದೆ. 


ಪಿ.ಆರ್‌. 532 ಸಹಕಾರ ಸಂಘಗಳ ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಸಹಕಾರ ಸಂಘಗಳ ಉಪ ನಿಬಂಧಕರವರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಕಛೇರಿಯ ನಡವಳಿಕೆಗಳು 

ವಿಷಯ: ಸಮಾಪನೆಗೊಂಡಿರುವ ನುಗ್ಗಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ನುಗ್ಗಿಹಳ್ಳಿ, ಚನ್ನಗಿರಿ 

ತಾಲ್ಲೂಕು, ಇದರ ನೋಂದಣಿಯನ್ನು ರದ್ದುಪಡಿಸುವ ಕುರಿತು. 

ಉಲ್ಲೇಖ: 1) ಈ ಕಛೇರಿ ಆದೇಶ ಸಂಖ್ಯೆ: ಡಿಆರ್‌/ಡಿವಿಜಿ/ಎಲ್‌ಕ್ಯ್ಕೂಡಿ/ಸಿ.ಆರ್‌/50/2002-03, ದಿನಾಂಕ: 24.1.2004. 

2) ಸಹಕಾರ ಅಭಿವೃದ್ಧಿ ಅಧಿಕಾರಿ, ಚನ್ನಗಿರಿ ಇವರ ಪತ್ರ ದಿನಾಂಕ: 29.1.2004. 
ಪ್ರಸ್ತಾವನೆ: 
ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ, ಈ ಮೇಲ್ಕಂಡ ಸಹಕಾರ ಸಂಘವು ಕ್ರಮ ಸಂಖ್ಯೆ: 
ಎಆರ್‌ಎಸ್‌/18814/93-94, ದಿನಾಂಕ: 14.5.1993 ರಲ್ಲಿ ನೋಂದಣಿಯಾಗಿರುತ್ತದೆ. ಸಂಘದ ಕಾರ್ಯಚಟುವಟಿಕೆಗಳು ಪೂರ್ಣವಾಗಿ 
ಸ್ಥಗಿತಗೊಂಡಿದ್ದರಿಂದ, ಈ ಸಂಘವನ್ನು ಮುಂದುವರಿಸಿಕೊಂಡು ಹೋಗುವುದು ಸೂಕ್ತವಲ್ಲವೆಂದು ಭಾವಿಸಿ, ಉಲ್ಲೇಖ (1)ರ ಆದೇಶದಲ್ಲಿ 
ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಚನ್ನಗಿರಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿತ್ತು. 
ಸಮಾಪನಾಧಿಕಾರಿಗಳು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಗಳನ್ನು ವಿಲೇ ಮಾಡಿ ಶೂನ್ಯಗೊಳಿಸಿ ಸಂಘದ ನೋಂದಣಿಯನ್ನು ರದ್ದುಗೊಳಿಸಲು 
ಉಲ್ಲೇಖ ()ರ ರೀತ್ಯ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಹಾಗೂ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಶಿಫಾರಸ್ಸು ಮಾಡಿರುತ್ತಾರೆ. ಈ 
ಅಂಶಗಳನ್ನು ಪರಿಗಣಿಸಿ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಆದೇಶ 
ಸಂಖ್ಯೆ: ಡಿಆರ್‌:ಡಿವಿಜಿ/ಎಲ್‌ಕ್ಕೂಡಿ/ಸಿ.ಆರ್‌. 50/2002-03, ದಿನಾಂಕ: 31ನೇ ಜನವರಿ 2004 
ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ರನ್ವಯ ಹಾಗೂ ಸರ್ಕಾರಿ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69:ಸಿಎಲ್‌ಎ:2001, ದಿನಾಂಕ: 21.11.02 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ, 
ದಾವಣಗೆರೆ ಜಿಲ್ಲೆಯ ಸಹಕಾರ ಸಂಘಗಳ ಉಪ ನಿಬಂಧಕರು, ವೈ. ರಂಗಪ್ಪ ಕೆ.ಸಿ.ಎಸ್‌. ಆದ ನಾನು ಸಮಾಪನೆಗೊಂಡ ನುಗ್ಗಿಹಳ್ಳಿ ಹಾಲು 
ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ನುಗ್ಗಿಹಳ್ಳಿ, ಇದರ ನೋಂದಣಿಯನ್ನು ರದ್ದುಗೊಳಿಸಿ ಆದೇಶ ಹೊರಡಿಸಿರುತ್ತೇನೆ. 

ಈ ರದ್ದತಿಯ ಆದೇಶದ ದಿನಾಂಕದಿಂದ ಸದರಿ ಸಹಕಾರ ಸಂಘದ ಕಾರ್ಯ ಚಟುವಟಿಕೆಗಳು ನಿಂತು ಹೋಗಿರುತ್ತವೆಂದು 
ಭಾವಿಸಲ್ಪಡತಕ್ಕದ್ದು, ಈ ಸಂಘವು ಅಸ್ತಿತ್ವದಲ್ಲಿರುವುದಿಲ್ಲವೆಂದು ಪರಿಗಣಿಸತಕ್ಕದ್ದು ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 
1960ರ ನಿಯಮ 33 (ಎನ್‌) ರನ್ವಯ ಈ ಸಂಘದ ದಾಖಲಾತಿಗಳನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ದಾವಣಗೆರೆ ಉಪ 
ವಿಭಾಗ ದಾವಣಗೆರೆ ಇದರ ಕಚೇರಿಯಲ್ಲಿಡಲು ಆದೇಶಿಸಿದೆ. 

ನನ್ನ ಸ್ವ ಸಹಿ ಮತ್ತು ಈ ಕಛೇರಿ ಮುದ್ರೆಯೊಂದಿಗೆ ದಿನಾಂಕ: 31.1.2004 ರಂದು ಈ ಆದೇಶವನ್ನು ಹೊರಡಿಸಲಾಗಿದೆ. 


ಪಿ.ಆರ್‌. 534 ಸಹಕಾರ ಸಂಘಗಳ ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಸಹಕಾರ ಸಂಘಗಳ ಉಪ ನಿಬಂಧಕರವರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಕಛೇರಿಯ ನಡವಳಿಕೆಗಳು 
ವಿಷಯ: ಸಮಾಪನೆಗೊಂಡಿರುವ ಮೇದುಗೊಂಡನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, 
ಮೇದುಗೊಂಡನಹಳ್ಳಿ, ಚನ್ನಗಿರಿ ತಾಲ್ಲೂಕು, ಇದರ ನೋಂದಣಿಯನ್ನು ರದ್ದುಪಡಿಸುವ ಕುರಿತು. 
ಉಲ್ಲೇಖ: 1) ಈ ಕಛೇರಿ ಆದೇಶ ಸಂಖ್ಯೆ: ಡಿಆರ್‌/ಡಿವಿಜಿ/ಎಲ್‌ಕ್ಯೂಡಿ/ಸಿ.ಆರ್‌/20/2003-04, ದಿನಾಂಕ: 29.1.2004. 
2) ಸಹಕಾರ ಅಭಿವೃದ್ಧಿ ಅಧಿಕಾರಿ, ಚನ್ನಗಿರಿ ಇವರ ಪತ್ರ ದಿನಾಂಕ: 29.1.2004. 
ಪ್ರಸ್ತಾವನೆ: 
ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ, ಈ ಮೇಲ್ಕಂಡ ಸಹಕಾರ ಸಂಘವು ಕ್ರಮ ಸಂಖ್ಯೆ: 
ಎಆರ್‌ಎಸ್‌/26105/99-2000, ದಿನಾಂಕ: 12.7.1999 ರಲ್ಲಿ ನೋಂದಣಿಯಾಗಿರುತ್ತದೆ. ಸಂಘದ ಕಾರ್ಯಚಟುವಟಿಕೆಗಳು ಪೂರ್ಣವಾಗಿ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ೭೮೯ 





ಸ್ಥಗಿತಗೊಂಡಿದ್ದರಿಂದ, ಈ ಸಂಘವನ್ನು ಮುಂದುವರಿಸಿಕೊಂಡು ಹೋಗುವುದು ಸೂಕ್ತವಲ್ಲವೆಂದು ಭಾವಿಸಿ, ಉಲ್ಲೇಖ (1)ರ ಆದೇಶದಲ್ಲಿ 
ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಚನ್ನಗಿರಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿತ್ತು. 
ಸಮಾಪನಾಧಿಕಾರಿಗಳು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಗಳನ್ನು ವಿಲೇ ಮಾಡಿ ಶೂನ್ಯಗೊಳಿಸಿ ಸಂಘದ ನೋಂದಣಿಯನ್ನು ರದ್ದುಗೊಳಿಸಲು 
ಉಲ್ಲೇಖ ()ರ ರೀತ್ಯ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಹಾಗೂ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಶಿಫಾರಸ್ಸು ಮಾಡಿರುತ್ತಾರೆ. ಈ 
ಅಂಶಗಳನ್ನು ಪರಿಗಣಿಸಿ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಆದೇಶ 
ಸಂಖ್ಯೆ: ಡಿಆರ್‌:ಡಿವಿಜಿ/ಎಲ್‌ಕ್ಕೂಡಿ/ಸಿ.ಆರ್‌. 20/2003-04, ದಿನಾಂಕ: 31ನೇ ಜನವರಿ 2004 

ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ರನ್ವಯ ಹಾಗೂ ಸರ್ಕಾರಿ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69:ಸಿಎಲ್‌ಎ:2001, ದಿನಾಂಕ: 21.11.02 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ, 
ದಾವಣಗೆರೆ ಜಿಲ್ಲೆಯ ಸಹಕಾರ ಸಂಘಗಳ ಉಪ ನಿಬಂಧಕರು, ವೈ. ರಂಗಪ್ಪ ಕೆ.ಸಿ.ಎಸ್‌. ಆದ ನಾನು ಸಮಾಪನೆಗೊಂಡ 
ಮೇದುಗೊಂಡನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಮೇದುಗೊಂಡನಹಳ್ಳಿ, ಇದರ ನೋಂದಣಿಯನ್ನು ರದ್ದುಗೊಳಿಸಿ 
ಆದೇಶ ಹೊಡಡಿಸಿರುತ್ತೇನೆ. 

ಈ ರದ್ದತಿಯ ಆದೇಶದ ದಿನಾಂಕದಿಂದ ಸದರಿ ಸಹಕಾರ ಸಂಘದ ಕಾರ್ಯ ಚಟುವಟಿಕೆಗಳು ನಿಂತು ಹೋಗಿರುತ್ತವೆಂದು 
ಭಾವಿಸಲ್ಪಡತಕ್ಕದ್ದು, ಈ ಸಂಘವು ಅಸ್ತಿತ್ವದಲ್ಲಿರುವುದಿಲ್ಲವೆಂದು ಪರಿಗಣಿಸತಕ್ಕದ್ದು ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 
1960ರ ನಿಯಮ 33 (ಎನ್‌) ರನ್ವಯ ಈ ಸಂಘದ ದಾಖಲಾತಿಗಳನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ದಾವಣಗೆರೆ ಉಪ 
ವಿಭಾಗ ದಾವಣಗೆರೆ ಇದರ ಕಚೇರಿಯಲ್ಲಿಡಲು ಆದೇಶಿಸಿದೆ. 

ನನ್ನ ಸ್ವ ಸಹಿ ಮತ್ತು ಈ ಕಛೇರಿ ಮುದ್ರೆಯೊಂದಿಗೆ ದಿನಾಂಕ: 31.1.2004 ರಂದು ಈ ಆದೇಶವನ್ನು ಹೊರಡಿಸಲಾಗಿದೆ. 


ಪಿ.ಆರ್‌. 535 ಸಹಕಾರ ಸಂಘಗಳ ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಸಹಕಾರ ಸಂಘಗಳ ಉಪ ನಿಬಂಧಕರವರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಕಛೇರಿಯ ನಡವಳಿಕೆಗಳು 
ವಿಷಯ: ಸಮಾಪನೆಗೊಂಡಿರುವ ಕೆಚ್ಚೇನಹಳ್ಳಿ ಸೇವಾ ಸಹಕಾರ ಸಂಘ ನಿ., ಕೆಚ್ಚೇನಹಳ್ಳಿ ಜಗಳೂರು ತಾಲ್ಲೂಕು, ಇದರ 
ನೋಂದಣಿಯನ್ನು ರದ್ದುಪಡಿಸುವ ಕುರಿತು. 

ಉಲ್ಲೇಖ: 1) ಈ ಕಛೇರಿ ಆದೇಶ ಸಂಖ್ಯೆ: ಡಿಆರ್‌/ಡಿವಿಜಿ/ಎಲ್‌ಕ್ಕೂಡಿ/ಸಿ.ಆರ್‌/80-81, ದಿನಾಂಕ: 29.6.1981. 

2) ಮೇಲ್ವಿಚಾರಕರು, ಡಿಡಿಸಿಸಿ ಬ್ಯಾಂಕ್‌ ಶಾಖೆ, ಜಗಳೂರು, ಇವರ ಪತ್ರ ದಿನಾಂಕ: 31.12.2003. 
ಪ್ರಸ್ತಾವನೆ: 
ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ, ಈ ಮೇಲ್ಕಂಡ ಸಹಕಾರ ಸಂಘವು ಕ್ರಮ ಸಂಖ್ಯೆ: 
ಎಆರ್‌ಸಿ/377/68-69, ದಿನಾಂಕ: 29.4.1964 ರಲ್ಲಿ ನೋಂದಣಿಯಾಗಿರುತ್ತದೆ. ಸಂಘದ ಕಾರ್ಯಚಟುವಟಿಕೆಗಳು ಪೂರ್ಣವಾಗಿ 
ಸ್ಥಗಿತಗೊಂಡಿದ್ದರಿಂದ, ಈ ಸಂಘವನ್ನು ಮುಂದುವರಿಸಿಕೊಂಡು ಹೋಗುವುದು ಸೂಕ್ತವಲ್ಲವೆಂದು ಭಾವಿಸಿ, ಉಲ್ಲೇಖ (1)ರ ಆದೇಶದಲ್ಲಿ 
ಸಮಾಪನೆಗೊಳಿಸಿ ಮೇಲ್ವಿಚಾರಕರು, ಡಿಡಿಸಿಸಿ ಬ್ಯಾಂಕ್‌ ಶಾಖೆ, ಜಗಳೂರು ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ 
ಮಾಡಲಾಗಿತ್ತು. ಸಮಾಪನಾಧಿಕಾರಿಗಳು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಗಳನ್ನು ವಿಲೇ ಮಾಡಿ ಶೂನ್ಯಗೊಳಿಸಿ ಸಂಘದ 
ನೋಂದಣಿಯನ್ನು ರದ್ದುಗೊಳಿಸಲು ಉಲ್ಲೇಖ (2ರ ರೀತ್ಯ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಹಾಗೂ ಈ ಸಂಘದ ನೋಂದಣಿಯನ್ನು 
ರದ್ದುಪಡಿಸಲು ಶಿಫಾರಸ್ಸು ಮಾಡಿರುತ್ತಾರೆ. ಈ ಅಂಶಗಳನ್ನು ಪರಿಗಣಿಸಿ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಆದೇಶ 
ಸಂಖ್ಯೆ: ಡಿಆರ್‌:ಡಿವಿಜಿ/ಎಲ್‌ಕ್ಕೂಡಿ/ಸಿ.ಆರ್‌/80-81, ದಿನಾಂಕ: 31ನೇ ಡಿಸೆಂಬರ್‌ 2003 

ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ರನ್ವಯ ಹಾಗೂ ಸರ್ಕಾರಿ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69:ಸಿಎಲ್‌ಎ:2001, ದಿನಾಂಕ: 21.11.02 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ, 
ದಾವಣಗೆರೆ ಜಿಲ್ಲೆಯ ಸಹಕಾರ ಸಂಘಗಳ ಉಪ ನಿಬಂಧಕರು, ವೈ. ರಂಗಪ್ಪ ಕೆ.ಸಿ.ಎಸ್‌. ಆದ ನಾನು ಸಮಾಪನೆಗೊಂಡ ಕೆಚ್ಚೇನಹಳ್ಳಿ 
ಸೇವಾ ಸಹಕಾರ ಸಂಘ ನಿಯಮಿತ, ಕೆಚ್ಚೇನಹಳ್ಳಿ, ಜಗಳೂರು ಇದರ ನೋಂದಣಿಯನ್ನು ರದ್ದುಗೊಳಿಸಿ ಆದೇಶ ಹೊಡಡಿಸಿರುತ್ತೇನೆ. 

ಈ ರದ್ದತಿಯ ಆದೇಶದ ದಿನಾಂಕದಿಂದ ಸದರಿ ಸಹಕಾರ ಸಂಘದ ಕಾರ್ಯ ಚಟುವಟಿಕೆಗಳು ನಿಂತು ಹೋಗಿರುತ್ತವೆಂದು 
ಭಾವಿಸಲ್ಪಡತಕ್ಕದ್ದು, ಈ ಸಂಘವು ಅಸ್ತಿತ್ವದಲ್ಲಿರುವುದಿಲ್ಲವೆಂದು ಪರಿಗಣಿಸತಕ್ಕದ್ದು ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 
1960ರ ನಿಯಮ 33 (ಎನ್‌) ರನ್ವಯ ಈ ಸಂಘದ ದಾಖಲಾತಿಗಳನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹರಪನಹಳ್ಳಿ ಉಪ 
ವಿಭಾಗ ಹರಪನಹಳ್ಳಿ ಇದರ ಕಚೇರಿಯಲ್ಲಿಡಲು ಆದೇಶಿಸಿದೆ. 

ನನ್ನ ಸ್ವ ಸಹಿ ಮತ್ತು ಈ ಕಛೇರಿ ಮುದ್ರೆಯೊಂದಿಗೆ ದಿನಾಂಕ: 31.12.2003 ರಂದು ಈ ಆದೇಶವನ್ನು ಹೊರಡಿಸಲಾಗಿದೆ. 


ಪಿ.ಆರ್‌. 536 ಸಹಕಾರ ಸಂಘಗಳ ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಸಹಕಾರ ಸಂಘಗಳ ಉಪ ನಿಬಂಧಕರವರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಕಛೇರಿಯ ನಡವಳಿಕೆಗಳು 
ವಿಷಯ: ಸಮಾಪನೆಗೊಂಡಿರುವ ಜಗಳೂರು ಗ್ರಾಮ ಸೇವಾ ಸಹಕಾರ ಸಂಘ ನಿಯಮಿತ, ಜಗಳೂರು, ಜಗಳೂರು 
ತಾಲ್ಲೂಕು, ಇದರ ನೋಂದಣಿಯನ್ನು ರದ್ದುಪಡಿಸುವ ಕುರಿತು. 


೭೯೦ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ಭಾಗ - ೩ 





ಉಲ್ಲೇಖ: 1) ಈ ಕಛೇರಿ ಆದೇಶ ಸಂಖ್ಯೆ: ಡಿಆರ್‌ಸಿ/ಎಲ್‌ಕ್ಕೂಡಿ/ಸಿ.ಆರ್‌ 55/74-75, ದಿನಾಂಕ: 29.6.74. 
2) ಮೇಲ್ವಿಚಾರಕರು, ಡಿಡಿಸಿಸಿ ಬ್ಯಾಂಕ್‌ ಶಾಖೆ, ಜಗಳೂರು ಇವರ ಪತ್ರ ದಿನಾಂಕ: 4.12.2003. 
ಪ್ರಸ್ತಾವನೆ: 

ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ, ಈ ಮೇಲ್ಕಂಡ ಸಹಕಾರ ಸಂಘವು ಕ್ರಮ ಸಂಖ್ಯೆ: 
ಎಆರ್‌ಸಿ/746/68-69, ದಿನಾಂಕ: 26.6.1969 ರಲ್ಲಿ ನೋಂದಣಿಯಾಗಿರುತ್ತದೆ. ಸಂಘದ ಕಾರ್ಯಚಟುವಟಿಕೆಗಳು ಪೂರ್ಣವಾಗಿ 
ಸ್ಥಗಿತಗೊಂಡಿದ್ದರಿಂದ, ಈ ಸಂಘವನ್ನು ಮುಂದುವರಿಸಿಕೊಂಡು ಹೋಗುವುದು ಸೂಕ್ತವಲ್ಲವೆಂದು ಭಾವಿಸಿ, ಉಲ್ಲೇಖ (1)ರ ಆದೇಶದಲ್ಲಿ 
ಸಮಾಪನೆಗೊಳಿಸಿ ಮೇಲ್ವಿಚಾರಕರು, ಡಿಡಿಸಿಸಿ ಬ್ಯಾಂಕ್‌ ಶಾಖೆ, ಜಗಳೂರು ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ 
ಮಾಡಲಾಗಿತ್ತು. ಸಮಾಪನಾಧಿಕಾರಿಗಳು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಗಳನ್ನು ವಿಲೇ ಮಾಡಿ ಶೂನ್ಯಗೊಳಿಸಿ ಸಂಘದ 
ನೋಂದಣಿಯನ್ನು ರದ್ದುಗೊಳಿಸಲು ಉಲ್ಲೇಖ (2ರ ರೀತ್ಯ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಹಾಗೂ ಈ ಸಂಘದ ನೋಂದಣಿಯನ್ನು 
ರದ್ದುಪಡಿಸಲು ಶಿಫಾರಸ್ಸು ಮಾಡಿರುತ್ತಾರೆ. ಈ ಅಂಶಗಳನ್ನು ಪರಿಗಣಿಸಿ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಆದೇಶ 
ಸಂಖ್ಯೆ: ಡಿಆರ್‌: ಡಿವಿಜಿ/ಎಲ್‌ಕ್ಕೂಡಿ/ಸಿ.ಆರ್‌. 55/74-75, ದಿನಾಂಕ: 31ನೇ ಡಿಸೆಂಬರ್‌ 2003 
ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ರನ್ವಯ ಹಾಗೂ ಸರ್ಕಾರಿ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69:ಸಿಎಲ್‌ಎ:2001, ದಿನಾಂಕ: 21.11.02 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ, 
ದಾವಣಗೆರೆ ಜಿಲ್ಲೆಯ ಸಹಕಾರ ಸಂಘಗಳ ಉಪ ನಿಬಂಧಕರು, ವೈ. ರಂಗಪ್ಪ ಕೆ.ಸಿ.ಎಸ್‌. ಆದ ನಾನು ಸಮಾಪನೆಗೊಂಡ ಜಗಳೂರು 
ಗ್ರಾಮ ಸೇವಾ ಸಹಕಾರ ಸಂಘ ನಿಯಮಿತ, ಜಗಳೂರು, ಜಗಳೂರು ತಾಲ್ಲೂಕು, ಇದರ ನೋಂದಣಿಯನ್ನು ರದ್ದುಗೊಳಿಸಿ ಆದೇಶ 
ಹೊಡಡಿಸಿರುತ್ತೇನೆ. 

ಈ ರದ್ದತಿಯ ಆದೇಶದ ದಿನಾಂಕದಿಂದ ಸದರಿ ಸಹಕಾರ ಸಂಘದ ಕಾರ್ಯ ಚಟುವಟಿಕೆಗಳು ನಿಂತು ಹೋಗಿರುತ್ತವೆಂದು 
ಭಾವಿಸಲ್ಪಡತಕ್ಕದ್ದು, ಈ ಸಂಘವು ಅಸ್ತಿತ್ವದಲ್ಲಿರುವುದಿಲ್ಲವೆಂದು ಪರಿಗಣಿಸತಕ್ಕದ್ದು ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 
1960ರ ನಿಯಮ 33 (ಎನ್‌) ರನ್ವಯ ಈ ಸಂಘದ ದಾಖಲಾತಿಗಳನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹರಪನಹಳ್ಳಿ ಉಪ 
ವಿಭಾಗ ಹರಪನಹಳ್ಳಿ ಇದರ ಕಚೇರಿಯಲ್ಲಿಡಲು ಆದೇಶಿಸಿದೆ. 

ನನ್ನ ಸ್ವ ಸಹಿ ಮತ್ತು ಈ ಕಛೇರಿ ಮುದ್ರೆಯೊಂದಿಗೆ ದಿನಾಂಕ: 31.12.2003 ರಂದು ಈ ಆದೇಶವನ್ನು ಹೊರಡಿಸಲಾಗಿದೆ. 


(ಪ! 


ಪಿ.ಆರ್‌. 537 ಸಹಕಾರ ಸಂಘಗಳ ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಸಹಕಾರ ಸಂಘಗಳ ಉಪ ನಿಬಂಧಕರವರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಕಛೇರಿ 
ನಂ. ಡಿಆರ್‌:ಡಿವಿಜಿ:ಎಲ್‌ಕ್ಕೂಡಿ:29:2003-04, ದಿನಾಂಕ: 17ನೇ ಮಾರ್ಚ್‌ 2004 
ವಿಷಯ: ಸ್ಥಗಿತಗೊಂಡಿರುವ ಬ್ಯಾಂಕ್‌ ನೌಕರರ ಕ್ರೆಡಿಟ್‌ ಕೋ ಆಪ್‌ ಸೊಸೈಟಿ ಲಿ., ದಾವಣಗೆರೆ, ದಾವಣಗೆರೆ ತಾಲ್ಲೂಕು 
ಇದನ್ನು 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ, ಇವರ ಪ್ರಸ್ತಾವನೆ ದಿನಾಂಕ: 8.12.2003. 
ಐ) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ: 27.12.2003. 
3) ನಿರೀಕ್ಷಕರು, ದಾವಣಗೆರೆ ಇವರ ಪತ್ರ ದಿನಾಂಕ: 6.2.2004. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರು ಉಲ್ಲೇಖ (1) ರಲ್ಲಿ ಕಾಣಿಸಿದ ಪ್ರಸ್ತಾವನೆ ಪ್ರಕಾರ ಮೇಲ್ಕಂಡ 
ಸಂಘದ ಕಾರ್ಯಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತವೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ದಿ 
ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನಃಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಸಲ್ಲಿಸಿ ಸಂಘವನ್ನು 
ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2ರ ನೋಟೀಸನ್ನು ಈ ಕಛೇರಿಯಿಂದ ನೀಡಿದ್ದು, ಅವರಿಗೆ ನೋಟೀಸು 
ಜಾರಿಯಾದ ಬಗ್ಗೆ ಉಲ್ಲೇಖ (3) ರಲ್ಲಿ ಸ್ವೀಕೃತಿ ಈ ಕಛೇರಿಗೆ ತಲುಪಿದೆ. ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ ಅಥವಾ 
ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ 
ದೊರೆಯುತ್ತಿಲ್ಲ. ಇದರಿಂದ ಸಂಘವು ಪುನಃಶ್ನೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ ಮುಂದುವರಿಸಲು 
ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯಪಟ್ಟು ಈ 
ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 


(8 


ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಮತ್ತು 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 720) ರನ್ವಯ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69:ಸಿಎಲ್‌ಎಂ:2001, ದಿನಾಂಕ: 21.11.2001 ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ 
ದಾವಣಗೆರೆ ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರು ವೈ. ರಂಗಪ್ಪ ಕೆ.ಸಿ.ಎಸ್‌. ಆದ ನಾನು ನನಗೆ ದತ್ತವಾದ ಅಧಿಕಾರವನ್ನು 
ಚಲಾಯಿಸುತ್ತಾ, ಬ್ಯಾಂಕ್‌ ನೌಕರರ ಕ್ರೆಡಿಟ್‌ ಕೋ-ಆಪರೇಟಿವ್‌ ಸೊಸೈಟಿ ಲಿ. ದಾವಣಗೆರೆ, ದಾವಣಗೆರೆ ತಾಲ್ಲೂಕು ಇದನ್ನು 


ಸಮಾಪನೆಗೊಳಿಸಿ, 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 73(1) ಅನ್ವಯ ಸಹಕಾರ ಸಂಘಗಳ ನಿರೀಕ್ಷಕರು, ದಾವಣಗೆರೆ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ೭೯೧ 





ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ 
ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ 1959ನೇ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 73(1) ಮತ್ತು 74ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವ ಸಹಿ ಮತ್ತು ಈ ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ: 17.3.2004 ರಂದು ಈ ಆದೇಶವನ್ನು 
ಹೊಡಡಿಸಿರುತ್ತೇನೆ. 
ಪಿ.ಆರ್‌. 538 ಸಹಕಾರ ಸಂಘಗಳ ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಸಹಕಾರ ಸಂಘಗಳ ಉಪ ನಿಬಂಧಕರವರು, ದಾವಣಗೆರೆ ಜಿಲ್ಲೆ ದಾವಣಗೆರೆ ಇವರ ಕಛೇರಿ 
ನಂ. ಡಿಆರ್‌:ಡಿವಿಜಿ:ಎಲ್‌ಕ್ಕೂಡಿ:27:2003-04, ದಿನಾಂಕ: 17ನೇ ಮಾರ್ಚ್‌ 2004 
ವಿಷಯ: ಸ್ಥಗಿತಗೊಂಡಿರುವ ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘ ನಿಯಮಿತ, ಕಕ್ಕರಗೊಳ್ಳ, ದಾವಣಗೆರೆ ತಾಲ್ಲೂಕು 
ಇದನ್ನು 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ, ಇವರ ಪ್ರಸ್ತಾವನೆ ದಿನಾಂಕ: 9.12.2003. 
ಐ) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ: 27.12.2003. 
3) ನಿರೀಕ್ಷಕರು, ದಾವಣಗೆರೆ ಇವರ ಪತ್ರ ದಿನಾಂಕ: 6.2.2003. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರು ಉಲ್ಲೇಖ (1) ರಲ್ಲಿ ಕಾಣಿಸಿದ ಪ್ರಸ್ತಾವನೆ ಪ್ರಕಾರ ಮೇಲ್ಕಂಡ 
ಸಂಘದ ಕಾರ್ಯಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತವೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ದಿ 
ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನಃಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಸಲ್ಲಿಸಿ ಸಂಘವನ್ನು 
ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2ರ ನೋಟೀಸನ್ನು ಈ ಕಛೇರಿಯಿಂದ ನೀಡಿದ್ದು, ಅವರಿಗೆ ನೋಟೀಸು 
ಜಾರಿಯಾದ ಬಗ್ಗೆ ಉಲ್ಲೇಖ (3) ರಲ್ಲಿ ಸ್ವೀಕೃತಿ ಈ ಕಛೇರಿಗೆ ತಲುಪಿದೆ. ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ ಅಥವಾ 
ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ 
ದೊರೆಯುತ್ತಿಲ್ಲ. ಇದರಿಂದ ಸಂಘವು ಪುನಃಶ್ನೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ ಮುಂದುವರಿಸಲು 
ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯಪಟ್ಟು ಈ 
ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಮತ್ತು 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72(2) ರನ್ವಯ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69:ಸಿಎಲ್‌ಎಂ:2001, ದಿನಾಂಕ: 21.11.2001 ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ 
ದಾವಣಗೆರೆ ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರು ವೈ. ರಂಗಪ್ಪ ಕೆ.ಸಿ.ಎಸ್‌. ಆದ ನಾನು ನನಗೆ ದತ್ತವಾದ ಅಧಿಕಾರವನ್ನು 
ಚಲಾಯಿಸುತ್ತಾ, ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘ ನಿಯಮಿತ, ಕಕ್ಕರಗೊಳ್ಳ, ದಾವಣಗೆರೆ ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ, 
1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 73(1) ಅನ್ವಯ ಸಹಕಾರ ಸಂಘಗಳ ನಿರೀಕ್ಷಕರು, ದಾವಣಗೆರೆ ಇವರನ್ನು ಸಂಘದ 
ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ 
ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ 1959ನೇ ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆ ಕಲಂ 73(1) ಮತ್ತು 74ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವ ಸಹಿ ಮತ್ತು ಈ ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ: 17.3.2004 ರಂದು ಈ ಆದೇಶವನ್ನು 
ಹೊಡಡಿಸಿರುತ್ತೇನೆ. 
ಪಿ.ಆರ್‌. 539 ಸಹಕಾರ ಸಂಘಗಳ ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಸಹಕಾರ ಸಂಘಗಳ ಉಪ ನಿಬಂಧಕರವರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಕಛೇರಿ 
ನಂ. ಡಿಆರ್‌:ಡಿವಿಜಿ:ಎಲ್‌ಕ್ಕೂಡಿ:30-ಎ:2003-04, ದಿನಾಂಕ: 17ನೇ ಮಾರ್ಚ್‌ 2004 
ವಿಷಯ: ಸ್ಥಗಿತಗೊಂಡಿರುವ ಕಂದಗಲ್‌ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಕಂದಗಲ್‌, ದಾವಣಗೆರೆ ತಾಲ್ಲೂಕು 
ಇದನ್ನು 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ, ಇವರ ಪ್ರಸ್ತಾವನೆ ದಿನಾಂಕ: 8.12.2003. 
ಐ) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ: 27.12.2003. 
3) ನಿರೀಕ್ಷಕರು, ದಾವಣಗೆರೆ ಇವರ ಪತ್ರ ದಿನಾಂಕ: 6.2.2004. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರು ಉಲ್ಲೇಖ (1) ರಲ್ಲಿ ಕಾಣಿಸಿದ ಪ್ರಸ್ತಾವನೆ ಪ್ರಕಾರ ಮೇಲ್ಕಂಡ 
ಸಂಘದ ಕಾರ್ಯಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತವೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ದಿ 
ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನಃಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಸಲ್ಲಿಸಿ ಸಂಘವನ್ನು 


(8. 


೭೯೨ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ಭಾಗ - ೩ 





ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2ರ ನೋಟೀಸನ್ನು ಈ ಕಛೇರಿಯಿಂದ ನೀಡಿದ್ದು, ಅವರಿಗೆ ನೋಟೀಸು 
ಜಾರಿಯಾದ ಬಗ್ಗೆ ಉಲ್ಲೇಖ (3) ರಲ್ಲಿ ಸ್ವೀಕೃತಿ ಈ ಕಛೇರಿಗೆ ತಲುಪಿದೆ. ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ ಅಥವಾ 
ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ 
ದೊರೆಯುತ್ತಿಲ್ಲ. ಇದರಿಂದ ಸಂಘವು ಪುನಃಶ್ನೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ ಮುಂದುವರಿಸಲು 
ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯಪಟ್ಟು ಈ 
ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ 

ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಮತ್ತು 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72(2) ರನ್ವಯ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69:ಸಿಎಲ್‌ಎಂ:2001, ದಿನಾಂಕ: 21.11.2001 ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ 
ದಾವಣಗೆರೆ ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರು ವೈ. ರಂಗಪ್ಪ ಕೆ.ಸಿ.ಎಸ್‌. ಆದ ನಾನು ನನಗೆ ದತ್ತವಾದ ಅಧಿಕಾರವನ್ನು 
ಚಲಾಯಿಸುತ್ತಾ, ಕಂದಗಲ್‌ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಕಂದಗಲ್‌, ದಾವಣಗೆರೆ ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ, 
1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 73(1) ಅನ್ವಯ ಸಹಕಾರ ಸಂಘಗಳ ನಿರೀಕ್ಷಕರು, ದಾವಣಗೆರೆ ಇವರನ್ನು ಸಂಘದ 
ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ 
ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ 1959ನೇ ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆ ಕಲಂ 73(1) ಮತ್ತು 74ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 

ನನ್ನ ಸ್ವ ಸಹಿ ಮತ್ತು ಈ ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ: 17.3.2004 ರಂದು ಈ ಆದೇಶವನ್ನು 
ಹೊಡಡಿಸಿರುತ್ತೇನೆ. 
ಪಿ.ಆರ್‌. 540 ಸಹಕಾರ ಸಂಘಗಳ ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಸಹಕಾರ ಸಂಘಗಳ ಉಪ ನಿಬಂಧಕರವರು, ದಾವಣಗೆರೆ ಜಿಲ್ಲೆ ದಾವಣಗೆರೆ ಇವರ ಕಛೇರಿ 
ನಂ. ಡಿಆರ್‌:ಡಿವಿಜಿ:ಎಲ್‌ಕ್ಕೂಡಿ:31:2003-04, ದಿನಾಂಕ: 28ನೇ ಫೆಬ್ರವರಿ 2004 
ವಿಷಯ: ಸ್ಥಗಿತಗೊಂಡಿರುವ ರಾಘವೇಂದ್ರ ಖಾದಿ ಗ್ರಾಮೋದ್ಯೋಗ ಸಹಕಾರ ಸಂಘ ನಿ, ಹರಿಹರ, ಹರಿಹರ ತಾಲ್ಲೂಕು 
ಇದನ್ನು 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ, ಇವರ ಪ್ರಸ್ತಾವನೆ ದಿನಾಂಕ: 19.01.2004. 
ಐ) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ: 24.1.2004. 
3) ಸಹಕಾರ ಅಭಿವೃದ್ಧಿ ಅಧಿಕಾರಿ, ಹರಿಹರ ಇವರ ಪತ್ರ ದಿನಾಂಕ: 30.1.2004. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರು ಉಲ್ಲೇಖ (1) ರಲ್ಲಿ ಕಾಣಿಸಿದ ಪ್ರಸ್ತಾವನೆ ಪ್ರಕಾರ ಮೇಲ್ಕಂಡ 
ಸಂಘದ ಕಾರ್ಯಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತವೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ದಿ 
ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನಃಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಸಲ್ಲಿಸಿ ಸಂಘವನ್ನು 
ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2ರ ನೋಟೀಸನ್ನು ಈ ಕಛೇರಿಯಿಂದ ನೀಡಿದ್ದು, ಅವರಿಗೆ ನೋಟೀಸು 
ಜಾರಿಯಾದ ಬಗ್ಗೆ ಉಲ್ಲೇಖ (3) ರಲ್ಲಿ ಸ್ವೀಕೃತಿ ಈ ಕಛೇರಿಗೆ ತಲುಪಿದೆ. ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ ಅಥವಾ 
ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ 
ದೊರೆಯುತ್ತಿಲ್ಲ. ಇದರಿಂದ ಸಂಘವು ಪುನಃಶ್ನೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ ಮುಂದುವರಿಸಲು 
ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯಪಟ್ಟು ಈ 
ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 


(8. 


ಆದೇಶ 

ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಮತ್ತು 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72(2) ರನ್ವಯ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69:ಸಿಎಲ್‌ಎಂ:2001, ದಿನಾಂಕ: 21.11.2001 ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ 
ದಾವಣಗೆರೆ ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರು ವೈ. ರಂಗಪ್ಪ ಕೆ.ಸಿ.ಎಸ್‌. ಆದ ನಾನು ನನಗೆ ದತ್ತವಾದ ಅಧಿಕಾರವನ್ನು 
ಚಲಾಯಿಸುತ್ತಾ, ರಾಘವೇಂದ್ರ ಖಾದಿ ಗ್ರಾಮೋದ್ಯೋಗ ಸಹಕಾರ ಸಂಘ ನಿ, ಹರಿಹರ, ಹರಿಹರ ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ, 
1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 73(1) ಅನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಹರಿಹರ ಇವರನ್ನು ಸಂಘದ 
ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ 
ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ 1959ನೇ ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆ ಕಲಂ 73(1) ಮತ್ತು 74ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 

ನನ್ನ ಸ್ವ ಸಹಿ ಮತ್ತು ಈ ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ: 28.2.2004 ರಂದು ಈ ಆದೇಶವನ್ನು 
ಹೊಡಡಿಸಿರುತ್ತೇನೆ. 
ಪಿ.ಆರ್‌. 541 ಸಹಕಾರ ಸಂಘಗಳ ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ ದಾವಣಗೆರೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ೭೯೩ 





ಪೊಲೀಸ್‌ ಇನ್ಸ್‌ಪೆಕ್ಟರ್‌, ವಿಜಯನಗರ ಪೊಲೀಸ್‌ ಠಾಣೆ, ಬೆಂಗಳೂರು 

ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ ವಿಜಯನಗರ ಪೊಲೀಸ್‌ ಠಾಣೆಯಲ್ಲಿ ವಾರಸುದಾರರಿಲ್ಲದೆ ಇರುವ 
ವಾಹನಗಳನ್ನು ಅಮಾನತ್ತುಪಡಿಸಿಕೊಂಡಿರುತ್ತೆ. ಸದರಿ ವಾಹನಗಳ ವಾರಸುದಾರರು ಸುತ್ತೋಲೆಯಲ್ಲಿಯೂ ಸಹ ಪತ್ತೆಯಾಗದ ಕಾರಣ ಈ 
ಪ್ರಕಟಣೆಯನ್ನು ಪ್ರಕಟಿಸಲಾಗಿದೆ. ವಾಹನಗಳ ವಿವರಗಳು ಈ ಕೆಳಕಂಡಂತಿರುತ್ತದೆ. 
ಕ್ರಮ ಸಂಖ್ಯೆ | ಮೊ.ಸಂ. ಅಥವಾ ಸಿಮೀಸ್‌ ನಂ. | ಪಿ.ಎಫ್‌. ನಂ. ವಾಹನದ ವಿವರ 

1 ಸಿಮೀಸ್‌ ನಂ. 1047:02 89:02 ಮಾರುತಿ ವ್ಯಾನ್‌ ಸಂ.ಕೆ.ಎ. 02-ಎಂ. 7897 (ಹಿಂದೆ) 

ನಂ. ಕೆ.ಎ. 21-ಎಂ. 1086 (ಮುಂದೆ) 
ಚಾರ್ಸಿ ನಂ. ಐಎಂ. 382197 
ಇಂಜಿನ್‌ ನಂ. ಐಎನ್‌. 9213339 
2 ಸಿಮೀಸ್‌ ನಂ. 66:03 02:03 ಮಾರುತಿ ಕಾರ್‌ ಕೆಂಪು ಬಣ್ಣ ಕೆ.ಎ. 12 ಎಂ. 7897 
ಚಾರ್ಸಿ ನಂ. ಎಸ್‌ಐಬಿಎನ್‌. 143295 
ಇಂಜಿನ್‌ ನಂ. ಎಫ್‌ 8 ಜಿಐಎಸ್‌. 2016421 
3 ಸಿಮೀಸ್‌ ನಂ. 935:03 106:03 ಯಮಹಾ ಮೋಟಾರು ಸೈಕಲ್‌ ನಂ.ಸಿಆರ್‌ಡಬ್ಲ್ಯೂ 1421, 
ಚಾರ್ಸಿ ನಂ. ಐಎಲ್‌ಐ. 093135 
ಇಂಜಿನ್‌ ನಂ. ಟಿಎಲ್‌ವೈ. 093135 
































ಪಿ.ಆರ್‌. 542 ಪೊಲೀಸ್‌ ಇನ್ಸ್‌ಪೆಕ್ಟರ್‌, ವಿಜಯನಗರ ಪೊಲೀಸ್‌ ಠಾಣೆ, ಬೆಂಗಳೂರು. 


10ನೇ ಅಪರ ಮುಖ್ಯ ಮಹಾನಗರ ದಂಡಾಧಿಕಾರಿಗಳ ನ್ಯಾಯಾಲಯ, ಬೆಂಗಳೂರು ನಗರ 
ಹಲಸೂರು ಪೊಲೀಸ್‌ ಠಾಣೆಯಲ್ಲಿ ಸ್ವಾಧೀನಪಡಿಸಿರುವ ಮಾಲುಗಳಲ್ಲಿ ಈ ಕೆಳಕಂಡ ಮಾಲುಗಳ ವಾರಸುದಾರರು 
ಪತ್ತೆಯಾಗಿರುವುದಿಲ್ಲವೆಂತಲೂ, ವಾರಸುದಾರರ ಪತ್ತೆಗಾಗಿ ಸಾಧ್ಯವಾದ ಎಲ್ಲಾ ಕ್ರಮಗಳನ್ನು ಕೈಗೊಂಡಿದ್ದರೂ ವಾರಸುದಾರರ 
ಪತ್ತೆಯಾಗಲಿಲ್ಲವಾದ್ದರಿಂದ ಸ್ವಾಧೀನಪಡಿಸಿಕೊಂಡು ವಾರಸುದಾರರು ಇಲ್ಲದೆ ಹಲಸೂರು ಪೊಲೀಸ್‌ ಠಾಣೆಯಲ್ಲಿ ಉಳಿದಿರುವ 
ಮಾಲುಗಳನ್ನು ಇಲ್ಲಿ ಪ್ರಕಟಿಸಲಾಗಿದೆ. 
ವಾರಸುದಾರರು ಇಲ್ಲದ ಮಾಲಿನ ವಿವರ 












































ಕ್ರ.ಸಂ. ದಿನಾಂಕ ಸೀಮಿಸ್‌ ನಂ. ಸ್ವತ್ತಿನ ಪಟ್ಟಿ ಸಂಖ್ಯೆ ಮಾಲಿನ ವಿವರ 
1 26.11.96 1027/96 183/96 ಟಿವಿಎಸ್‌-50 ನಂ. ಸಿ.ಎ.ಎನ್‌. 6363 
2 22.3.02 213/02 3202 ಲೂನಾ ಮೋಪೆಡ್‌ ಸಿ.ಎ.ಟಿ. 6046 
3 17.10.02 811/02 124/02 ಒಂದು ಚಿನ್ನದ ಚೈನು ತೂಕ 14 ಗ್ರಾಂ 
4 8.11.02 858/02 149/02 ಹಣ ರೂ. 3320/- 
5 31.5.03 391/03 89/03 ಒಂದು ಮಾರುತಿ ವ್ಯಾನ್‌ ನಂ. ಕೆಎ.12.ಎಂ.993 
ಇಂಜಿನ್‌ ನಂ. 809809, ಚಾಸಿ ನಂ. 926869 
6 12.6.03 422/03 98/03 ಸ್ಕೂಟರ್‌ ನಂ. ಎಂ.ಇ.ಟಿ. 4991 
7 31.1.04 51/04 18/04 18 ಗ್ರಾಂ ಚಿನ್ನದ ಚೈನು 
ಪಿ.ಆರ್‌. 543 10ನೇ ಅಪರ ಮುಖ್ಯ ಮಹಾನಗರ ದಂಡಾಧಿಕಾರಿಗಳು, ಬೆಂಗಳೂರು ನಗರ 
IN THE COURT OF COMMISSIONER FOR WORKMEN'S COMPENSATION, BIDAR 
No. LOB/WCA/Cr-16/2004 
Applicants: Vis Respondents: 
1. Quamaruddin 5/೦. Mahtab 1. Mohd Moizuddin R/o. 13.6-431/0/37 
Sab age 45 years Occ Agt. Mohalnagar, Hyderabad, 
R/o Bagdal, Tq & Dist Bidar 2. United India Insurance Co. Ltd. 


Gulbarga. 
PROCLAMATION 
51/5111. Quamar Uddin F/o. Late Md Salahuddin R/o. Bagdal Tq & Dist. Bidar have/has filed 
application in this court claiming compensation stating that Late Md Salahuddin was working as Driver 
under the Respondent No | he met with an accident arising out of and during the course of employment 
as a result he died on 24.1.2004. 


೭೯೪ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ಭಾಗ - ೩ 





Wherefore, it is hereby notified for the information of these concerned that other dependents if 
any may file their claim application and objections within 30 days from the date of publication of this 
proclamation, if no applications or objections are received within the specified date the court will 
proceeded further in the matter. 


PR-544 Commissioner for Workmen's Compensation, Bidar. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಶಿವಮೊಗ್ಗ ಜಿಲೆ ಲ್ಲೆ ಶಿವಮೊಗ್ಗ 
ಪ್ರಕರಣ ಸಂಖ್ಯೆ: ಕಾಪಕ:ಕಸ-17: 03-04, ದಿನಾಂಕ: 20ನೇ ಮಾರ್ಚ್‌ 2004 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 

1. ಚೌಡಪ್ಪ ಬಿನ್‌ ಲಕ್ಷ್ಮಯ್ಯ 1. ಎಂ. ಕೃಷ್ಣೇಗೌಡ 

2. ಶಾರದಮ್ಮ ಕೋಂ ಲಕ್ಷ್ಮಯ್ಯ ವಿ.ಐ.ಎಸ್‌.ಎಲ್‌. ಗುತ್ತಿಗೆದಾರರು, 

ವಾಸ: ಕಿತ್ತೂರು ರಾಣಿ ಚನ್ನಮ್ಮ ಲೇಔಟ್‌, ಜನ್ನಾಪುರ ವಾಸ: ಮನೆ ಸಂಖ್ಯೆ : 5 : 63 ಪೇಪರ್‌ ಟೌನ್‌ 
ಭದ್ರಾವತಿ ಭದ್ರಾವತಿ. 


2. ದಿ ಓರಿಯಂಟಲ್‌ ಇನ್ಸುರೆನ್ಸ್‌ ಕಂ. ಲಿ. ವಿನಾಯಕ 
ಕಾಂಪ್ಲೆಕ್ಸ್‌ ಗಾರ್ಡನ್‌ ಏರಿಯ, ಶಿವಮೊಗ್ಗ. 
ಪ್ರಕಟಣೆ 
ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದು ಏನೆಂದರೆ, ದಿ: ಎಂ.ಸಿ. ನಾಗರಾಜ್‌ ರವರು 
ಪ್ರತಿವಾದಿಯವರಲ್ಲಿ ಕಾರ್ಮಿಕ ಆಗಿ ಕೆಲಸದ ಮೇಲೆ ಇದ್ದಾಗ 28.4.03 ರಂದು ಅಪಘಾತಗೊಂಡಿರುವುದರಿಂದ ಮೃತರಾಗಿರುತ್ತಾರೆ. 
ಮೃತರು ಪ್ರತಿವಾದಿಯವರ ಕಡೆ ಕೆಲಸದಲ್ಲಿರುವ ಕಾರಣ ಪರಿಹಾರ ಹಣಕ್ಕಾಗಿ ಅರ್ಜಿದಾರರು ದಿನಾಂಕ: 16.2.04 ರಂದು ಈ 
ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾನೆ. ಆದುದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದು ಏನೆಂದರೆ, ಈ 
ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳ ಒಳಗಾಗಿ ತಮ್ಮ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳನ್ನಾಗಲಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿತ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಗಳಾಗಲೀ ಯಾರಿಂದಲೂ ಬಾರದೇ ಇದ್ದರೆ, ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನು ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು. 
ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ ಸ 


ಪಿ.ಆರ್‌. 545 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಪ್ರಕರಣ ಸಂಖ್ಯೆ: ಕಾಪಕ:ಕಸ-15:04, ದಿನಾಂಕ: 20ನೇ ಮಾರ್ಚ್‌ 2004 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 

1. ಶ್ರೀಮತಿ ಸೀತಮ್ಮ ಕೋಂ ಗಣಪಯ್ಯ ಶೆಟ್ಟಿ 1. ಈಶ್ವರ ಬಿನ್‌ ರಾಮಶೆಟ್ಟಿ 
ವಾಸ: ಕಲಗದ್ದೆ, ಸೇಲೂರು ಅಂಚೆ ವಾಸ: ಕಲಗದ್ದೆ ಸೇಲೂರು ಅಂಚೆ ಸಿದ್ದಾಪುರ ತಾ: 
ಸಿದ್ದಾಪುರ ತಾ: ಕಾರವಾರ ಜಿಲ್ಲೆ ಕಾರಾವರ ಜಿಲ್ಲೆ. 


2. ಮ್ಯಾನೇಜರ್‌, ಯುನೈಟೆಡ್‌ ಇಂಡಿಯಾ 
ಇನ್ಸೂರೆನ್ಸ್‌ ಕಂಪನಿ, ಶಿರಸಿ ಕಾರವಾರ ಜಿಲ್ಲೆ. 
ಪ್ರಕಟಣೆ 
ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದು ಏನೆಂದರೆ, ಗಂಗಾಧರ ರವರು 
ಪ್ರತಿವಾದಿಯವರಲ್ಲಿ ಚಾಲಕನಾಗಿ ಕೆಲಸದ ಮೇಲೆ ಇದ್ದಾಗ 24.4.98 ರಂದು ಅಪಘಾತಗೊಂಡಿರುವುದರಿಂದ ಮೃತರಾಗಿರುತ್ತಾರೆ. 
ಮೃತರು ಪ್ರತಿವಾದಿಯವರ ಕಡೆ ಕೆಲಸದಲ್ಲಿರುವ ಕಾರಣ ಪರಿಹಾರ ಹಣಕ್ಕಾಗಿ ಅರ್ಜಿದಾರರು ದಿನಾಂಕ: 11.2.04 ರಂದು ಈ 
ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾನೆ. ಆದುದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದು ಏನೆಂದರೆ, ಈ 
ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳ ಒಳಗಾಗಿ ತಮ್ಮ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳನ್ನಾಗಲಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿತ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಗಳಾಗಲೀ ಯಾರಿಂದಲೂ ಬಾರದೇ ಇದ್ದರೆ, ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನು ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು. 
ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ ಲ 


ಪಿ.ಆರ್‌. 546 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ೭೯೫ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ದ.ಕ. ಜಿಲ್ಲೆ, ಬೆಂದೂರ್‌ವೆಲ್‌ವೃತ್ತ, ಮಂಗಳೂರು-2 
ಇವರ ನ್ಯಾಯಾಲಯದಲ್ಲಿ 
ಸಂಖ್ಯೆ: ಡಬ್ಲ್ಯೂಸಿಎ:ಸಿಆರ್‌-13:045, ದಿನಾಂಕ: 29ನೇ ಮಾರ್ಚ್‌ 2004 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 

1) ಶ್ರೀ ಗಂಗಯ್ಯ ಪೂಜಾರಿ ಬಿನ್‌ ವೆಂಕಪ್ಪ ಪೂಜಾರಿ 1) ಮೇನೇಜರ್‌, ಮೆ: ಮಾಂಡೋವಿ ಮೋಟಾರ್ಸ್‌ 

2) ಶ್ರೀಮತಿ ಸಂಪ ಕೋಂ. ಗಂಗಯ್ಯ ಪೂಜಾರಿ ಬಲ್ಮಠ, ಮಂಗಳೂರು 

3) ಕು. ರಾಜೇಶ್ವರಿ, ಗಂಗಯ್ಯ ಪೂಜಾರಿಯ ಮಗಳು 2) ಮೇನೇಜರ್‌, ದಿ. ನ್ಯೂ ಇಂಡಿಯಾ ಅಶ್ಕುರೆನ್ಸ್‌ ಕಂ. 
4) ಶ್ರೀ ದಿನೇಶ ಬಿನ್‌ ಗಂಗಯ್ಯ ಪೂಜಾರಿ ಪಳ್ಳೀರ್‌ ಹೌಸ್‌ ಮಂಗಳೂರು 


ಕಣ್ಣೂರು, ಮಂಗಳೂರು 
ಅಧಿಸೂಚನೆ 

ಅರ್ಜಿದಾರನಾದ ಶ್ರೀ ಗಂಗಯ್ಯ ಪೂಜಾರಿ ಇವರು ತಮ್ಮ ಮಗನಾದ ಶ್ರೀ ಬಿ. ವಿಶ್ವನಾಥ ಪೂಜಾರಿ ಇವರು 1ನೇ 
ಪ್ರತಿವಾದಿಗಳಾದ ಮೆ: ಮಾಂಡೋವಿ ಮೋಟಾರ್ಸ್‌, ಮಂಗಳೂರು ಇವರಲ್ಲಿ ಕೆಲಸಗಾರರಾಗಿದ್ದು, ಕೆಲಸದಲ್ಲಿ ನಿರತರಾಗಿದ್ದಾಗ, ದಿನಾಂಕ: 
19.10.2003 ರಂದು ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿ 
ಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ 
ತಕರಾರು ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದ, ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ 
ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದಂದಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ 
ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಷೇಮು ಅರ್ಜಿ : ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ 
ಕ್ರಮವನ್ನು ಜರುಗಿಸಲಾಗುವುದೆಂದು ತಿಳಿಸಲಾಗಿದೆ. 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಪಿ.ಆರ್‌. 547 ದ.ಕ. ಜಿಲ್ಲೆ, ಮಂಗಳೂರು. 


ನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಬೆಂಗಳೂರು ರವರ ನಡವಳಿಗಳು 
ವಿಷಯ: ಕೋಲಾರ ಜಿಲ್ಲೆ, ಗುಡಿಬಂಡೆ ತಾಲ್ಲೂಕು, ಎಲ್ಲೋಡು ಗ್ರಾಮದಲ್ಲಿ ಪಿಂಕ್‌ ಗ್ರಾನೈಟ್‌ಗಾಗಿ ಶ್ರೀ ಕೆ.ಜೆ. ದಶವಂತ್‌ 
ಸಿಂಗ್‌ ರವರಿಗೆ ಮಂಜೂರಾಗಿದ್ದ ಕಲ್ಲು ಗಣಿ ಗುತ್ತಿಗೆ ಸಂಖ್ಯೆ 417ರ ಗುತ್ತಿಗೆಯನ್ನು ರದ್ದುಗೊಳಿಸುವ ಬಗ್ಗೆ. 
ಉಲ್ಲೇಖ: 1) ಕೇಂದ್ರ ಕಛೇರಿ ಪತ್ರ ಸಂಖ್ಯೆ: ಗಭೂಇ/ಡಿಸಿಬಿ:ಕಗಗು 417:2002-03:6228, ದಿನಾಂಕ: 7.3.2003. 
2) ಹಿರಿಯ ಭೂ ವಿಜ್ಞಾನಿ (ಖ) ಕೋಲಾರ ರವರ ಪತ್ರ ಸಂಖ್ಯೆ: ಕೋಖವಿ:ಡಿ.ಸಿ.ಬಿ: ಕಗಗು: 417:2003-04: 
7135 ದಿ: 23.8.2003. 
ಪ್ರಸಾವನೆ:- 
ಕೋಲಾರ ಜಿಲ್ಲೆ, ಗುಡಿಬಂಡೆ ತಾಲ್ಲೂಕು, ಎಲ್ಲೋಡು ಗ್ರಾಮದಲ್ಲಿ ಸರ್ವೆ ನಂ. 75/2 ರಲ್ಲಿ ಶ್ರೀ ಕೆ.ಜೆ. ದಶವಂತ್‌ ಸಿಂಗ್‌ 
ರವರಿಗೆ 0.25 ಎಕರೆಗೆ ದಿ: 2.2.2001 ರಿಂದ 10 ವರ್ಷಗಳಿಗಾಗಿ ಕಲ್ಲು ಗಣಿ ಗುತ್ತಿಗೆ ಮಂಜೂರು ಮಾಡಲಾಗಿತ್ತು. ಉಲ್ಲೇಖಿತ ಪತ್ರ 1 
ರಲ್ಲಿ ಗುತ್ತಿಗೆದಾರರಿಗೆ ನಿಯಮಾನುಸಾರ ಸೂಚನಾ ಪತ್ರಗಳನ್ನು ನೀಡಿ, 2003ರ ಮಾರ್ಚ್‌ ಅಂತ್ಯದವರೆಗೆ ಬಾಕಿ ರೂ. 21830/- ಗಳನ್ನು 
ಪಾವತಿಸುವಂತೆ ತಿಳಿಸಲಾಗಿತ್ತು. 
ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ನಿರ್ದೇಶಕರ ಗಮನಕ್ಕೆ ಬಂದಂತೆ ಗುತ್ತಿಗೆದಾರರು ಮೇಲಿನ ಉಲ್ಲೇಖಿತ ಪತ್ರ 1ರ 
ಅಂತಿಮ ನೋಟೀಸಿಗೆ ಯಾವ ರೀತಿಯೂ ಸ್ಪಂದಿಸಿರುವುದಿಲ್ಲವಾದ ಕಾರಣ ಹಾಗೂ ಉಲ್ಲೇಖಿತ ಪತ್ರ 2 ರಲ್ಲಿ ತಿಳಿಸಿದಂತೆ ಗುತ್ತಿಗೆಯನ್ನು 
ನಿಷ್ಕ್ರಿಯವಾಗಿಟ್ಟಿರುವುದರಿಂದ ಕರ್ನಾಟಕ ಉಪ ಖನಿಜ ರಿಯಾಯಿತಿ ನಿಯಮ 1994ರ ನಿಯಮ 6(1) ಮತ್ತು 39 ರಂತೆ ಸರ್ಕಾರದ 
ಅಧಿಸೂಚನೆ 1 ಸಂಖ್ಯೆ: ಸಿಐ 418 ಎಂಆರ್‌ಸಿ 92 ದಿನಾಂಕ: 2.7.94 ರಲ್ಲಿ ಪ್ರತ್ಕಾಯೋಜಿಸಿರುವ ಅಧಿಕಾರದಂತೆ ಗುತ್ತಿಗೆಯನ್ನು 
ರದ್ದುಪಡಿಸಬೇಕಾಗಿದೆ. 
ಆದೇಶ 
ಆದೇಶ ಸಂಖ್ಯೆ: ಗಭೂಇ:ಡಿಸಿಬಿ:ಕಗಗು:417:2003-04/20387 ದಿನಾಂಕ: 30ನೇ ಮಾರ್ಚ್‌ 2004 
ಕರ್ನಾಟಕ ಉಪ ಖನಿಜ ರಿಯಾಯಿತಿ ನಿಯಮ 1994ರ ನಿಯಮ 6(1) ಮತ್ತು 39 ರಂತೆ ಗಣಿ ಮತ್ತು ಭೂ ವಿಜ್ಞಾನ 
ಇಲಾಖೆಯ ನಿರ್ದೇಶಕರಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರದಡಿಯಲ್ಲಿ ಕೋಲಾರ ಜಿಲ್ಲೆ, ಗುಡಿಬಂಡೆ ತಾಲ್ಲೂಕು ಎಲ್ಲೋಡು ಗ್ರಾಮದಲ್ಲಿ 
ಸರ್ವೆ ನಂ. 75/2 ರಲ್ಲಿ 0.25 ಎಕರೆಗೆ ಪಿಂಕ್‌ ಗ್ರಾನೈಟ್‌ಗಾಗಿ ನೀಡಿದ್ದ ಕಲ್ಲು ಗಣಿ ಗುತ್ತಿಗೆ ಸಂಖ್ಯೆ: 417ನ್ನು ತಕ್ಷಣದಿಂದ ಲ್ಯಾಪ್ಸ್‌ ಲೀಸ್‌ 
ಎಂದು ಪರಿಗಣಿಸಿ ಗುತ್ತಿಗೆಯನ್ನು ರದ್ದುಪಡಿಸಲಾಗಿದೆ. ಹಾಗೂ ಈ ಗುತ್ತಿಗೆಗೆ ಸಲ್ಲಿಸಿದ್ದ ಜಾಮೀನು ಠೇವಣಿಯನ್ನು ಇಲಾಖೆಗೆ 
ಮುಟ್ಟುಗೋಲು ಮಾಡಿಕೊಳ್ಳಲಾಗಿದೆ. 


ಪಿ.ಆರ್‌. 548 ನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಬೆಂಗಳೂರು 


೭೯೬ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ಭಾಗ - ೩ 





ನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಬೆಂಗಳೂರು ರವರ ನಡವಳಿಗಳು 
ವಿಷಯ: ಬಳ್ಳಾರಿ ಜಿಲ್ಲೆ ಸಿರಿಗುಪ್ಪ ತಾಲ್ಲೂಕು, ಮಲ್ಲಾಪುರ ಗ್ರಾಮದಲ್ಲಿ ಹೊಂದಿರುವ ಪಿಂಕ್‌ ಗ್ರಾನೈಟ್‌ ಶಿಲೆಗಾಗಿ ಕಲ್ಲು ಗಣಿ 
ಗುತ್ತಿಗೆ ಸಂಖ್ಯೆ: 347ರ ಗುತ್ತಿಗೆಯನ್ನು ಲ್ಯಾಪ್ಸ್‌ ಲೀಸ್‌ ಎಂದು ಪರಿಗಣಿಸಿ ರದ್ದುಗೊಳಿಸುವ ಬಗ್ಗೆ. 
ಉಲ್ಲೇಖ: 1) ಕೇಂದ್ರ ಕಛೇರಿ ಅಂತಿಮ ನೋಟೀಸು ಪತ್ರ ಸಂಖ್ಯೆ: ಗಭೂಇಡಡಿಸಿಬಿ:ಕಗಗು 347:2002-03:11507, 
ದಿನಾಂಕ: 12.3.2003. 
2) ಹಿರಿಯ ಭೂ ವಿಜ್ಞಾನಿ, ಬಳ್ಳಾರಿ ರವರ ಪತ್ರ ಸಂಖ್ಯೆ: ಬಳ್ಳಾರಿ:ಗಭೂಇ:ಕಗಗು:2003-04:2752 ದಿ: 
26.12.2003. 


ಬಳ್ಳಾರಿ ಜಿಲ್ಲೆ, ಸಿರಿಗುಪ್ಪ ತಾಲ್ಲೂಕು, ಮಲ್ಲಾಪುರ ಗ್ರಾಮದಲ್ಲಿ ಸರ್ವೆ ನಂ. 98 ಮತ್ತು 99 ರಲ್ಲಿ ಶ್ರೀ ಕುನ್ನಂ ಗ್ರಾನೈಟ್‌ ವರ್ಕ್ಸ್‌ 
ರವರಿಗೆ 5.00 ಎಕರೆಗೆ ದಿ: 23.6.2000 ರಿಂದ 10 ವರ್ಷಗಳಿಗಾಗಿ ಕಲ್ಲು ಗಣಿ ಗುತ್ತಿಗೆ ಮಂಜೂರು ಮಾಡಲಾಗಿತ್ತು. ಉಲ್ಲೇಖಿಸಿರುವ 
ಪತ್ರಗಳಡಿಯಲ್ಲಿ ಗುತ್ತಿಗೆದಾರರಿಗೆ ನಿಯಮಾನುಸಾರ ಸೂಚನಾ ಪತ್ರಗಳನ್ನು ನೀಡಿ, 2002ರ ಮಾರ್ಚ್‌ ಅಂತ್ಯದವರೆಗೆ ಬಾಕಿ ರೂ. 
2,48,082/- ಗಳನ್ನು ಪಾವತಿಸುವಂತೆ ತಿಳಿಸಲಾಗಿತ್ತು. 

ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ನಿರ್ದೇಶಕರ ಗಮನಕ್ಕೆ ಬಂದಂತೆ ಗುತ್ತಿಗೆದಾರರು ಮೇಲಿನ ಉಲ್ಲೇಖಿತ ಪತ್ರ 1ರ 
ಅಂತಿಮ ನೋಟೀಸಿಗೆ ಯಾವ ರೀತಿಯೂ ಸ್ಪಂದಿಸಿರುವುದಿಲ್ಲವಾದ ಕಾರಣ ಹಾಗೂ ಉಲ್ಲೇಖಿತ ಪತ್ರ 2 ರಲ್ಲಿ ತಿಳಿಸಿದಂತೆ ಗುತ್ತಿಗೆಯನ್ನು 
ನಿಷ್ಕ್ರಿಯವಾಗಿಟ್ಟಿದ್ದು ಬಾಕಿ ಪಾವತಿಸದ ಕಾರಣ ಕರ್ನಾಟಕ ಉಪ ಖನಿಜ ರಿಯಾಯಿತಿ 1994ರ ನಿಯಮ 39 ರಂತೆ ಸರ್ಕಾರದ 
ಅಧಿಸೂಚನೆ ॥॥ ಸಂಖ್ಯೆ: ಸಿಐ 418 ಎಂಆರ್‌ಸಿ 92 ದಿನಾಂಕ: 2.7.94 ರಲ್ಲಿ ಪ್ರತ್ಕಾಯೋಜಿಸಿರುವ ಅಧಿಕಾರದಂತೆ ಗುತ್ತಿಗೆಯನ್ನು 
ರದ್ದುಪಡಿಸಬೇಕಾಗಿದೆ. 

ಆದೇಶ 
ಆದೇಶ ಸಂಖ್ಯೆ: ಗಭೂಇಡಿಸಿಬಿ:ಕಗಗು:172:2003-04/20355 ದಿನಾಂಕ: 30ನೇ ಮಾರ್ಚ್‌ 2004 

ಕರ್ನಾಟಕ ಉಪ ಖನಿಜ ರಿಯಾಯಿತಿ ನಿಯಮ 1994ರ ನಿಯಮ 39 ರಂತೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ 
ನಿರ್ದೇಶಕರಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರದಡಿಯಲ್ಲಿ ಶ್ರೀ ಕುನ್ನಂ ಗ್ರಾನೈಟ್‌ ವರ್ಕ್ಸ್‌ ಬಳ್ಳಾರಿ ಜಿಲ್ಲೆ ಸಿರಿಗುಪ್ಪ ತಾಲ್ಲೂಕು ಮಲ್ಲಾಪುರ 
ಗ್ರಾಮದಲ್ಲಿ ಸರ್ವೆ ನಂ. 98 ಮತ್ತು 99 ರಲ್ಲಿ 5.00 ಎಕರೆ ಪಿಂಕ್‌ ಗ್ರಾನೈಟ್‌ ಶಿಲೆಗಾಗಿ ನೀಡಿದ್ದ ಕಲ್ಲು ಗಣಿ ಗುತ್ತಿಗೆ ಸಂಖ್ಯೆ: 347ನ್ನು ಬಾಕಿ 
ಪಾವತಿಸದ ಕಾರಣ ತಕ್ಷಣದಿಂದ ಜಾರಿಗೆ ಬರುವಂತೆ ಗುತ್ತಿಗೆಯನ್ನು ರದ್ದುಪಡಿಸಲಾಗಿದೆ. ಹಾಗೂ ಈ ಗುತ್ತಿಗೆಗೆ ಸಲ್ಲಿಸಿದ್ದ ಜಾಮೀನು 
ಠೇವಣಿಯನ್ನು ಇಲಾಖೆಗೆ ಮುಟ್ಟುಗೋಲು ಮಾಡಿಕೊಳ್ಳಲಾಗಿದೆ. 


ಪಿ.ಆರ್‌. 549 ನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಬೆಂಗಳೂರು 


ನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಬೆಂಗಳೂರು ರವರ ನಡವಳಿಗಳು 
ವಿಷಯ: ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ತಾಲ್ಲೂಕು, ನಂಜದೇವನಪುರ ಗ್ರಾಮದಲ್ಲಿ ಕಪ್ಪು ಕಲ್ಲು ಶಿಲೆಗಾಗಿ 
ಶ್ರೀ ಬಿ.ಓ. ರಂಗರಾವ್‌ ರವರಿಗೆ ಮಂಜೂರಾಗಿದ್ದ ಕಲ್ಲು ಗಣಿ ಗುತ್ತಿಗೆ ಸಂಖ್ಯೆ 123 ರ ಗುತ್ತಿಗೆಯನ್ನು 
ರದ್ದುಗೊಳಿಸುವ ಬಗ್ಗೆ. 
ಉಲ್ಲೇಖ: 1) ಕೇಂದ್ರ ಕಛೇರಿ ಪತ್ರ ಸಂಖ್ಯೆ: ಗಭೂಇ/ಡಿಸಿಬಿ:ಕಗಗು 123:2002-03:4958, ದಿನಾಂಕ: 6.1.2003. 
2) ಉಪ ನಿರ್ದೇಶಕರು, ಚಾಮರಾಜನಗರ ಜಿಲ್ಲೆ ರವರ ಪತ್ರ ಸಂಖ್ಯೆ: ಗಭೂಇ:ಉನಿಚಾ:ಕಗಗು: 
123:2003-04: 2004 ದಿ: 5.7.2003. 
ಪ್ರಸಾವನೆ:- 
ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ ತಾಲ್ಲೂಕು, ನಂಜದೇವನಪುರ ಗ್ರಾಮದಲ್ಲಿ ಸರ್ವೆ ನಂ. 79 ರಲ್ಲಿ ಶ್ರೀ ಬಿ.ಓ. 
ರಂಗರಾವ್‌ ರವರಿಗೆ 2.17 ಎಕರೆಗೆ ದಿ: 29.3.1997 ರಿಂದ 10 ವರ್ಷಗಳಿಗಾಗಿ ಕಲ್ಲು ಗಣಿ ಗುತ್ತಿಗೆ ಮಂಜೂರು ಮಾಡಲಾಗಿತ್ತು. 
ಉಲ್ಲೇಖಿಸಿರುವ ಪತ್ರಗಳಡಿಯಲ್ಲಿ ಗುತ್ತಿಗೆದಾರರಿಗೆ ನಿಯಮಾನುಸಾರ ಸೂಚನಾ ಪತ್ರಗಳನ್ನು ನೀಡಿ, 2003ರ ಮಾರ್ಚ್‌ ಅಂತ್ಯದವರೆಗೆ 
ಬಾಕಿ ರೂ. 1,37,944- ಗಳನ್ನು ಪಾವತಿಸುವಂತೆ ತಿಳಿಸಲಾಗಿತ್ತು. 
ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ನಿರ್ದೇಶಕರ ಗಮನಕ್ಕೆ ಬಂದಂತೆ ಗುತ್ತಿಗೆದಾರರು ಮೇಲಿನ ಉಲ್ಲೇಖಿತ ಪತ್ರ 1ರ 
ಅಂತಿಮ ನೋಟೀಸಿಗೆ ಯಾವ ರೀತಿಯೂ ಸ್ಪಂದಿಸಿರುವುದಿಲ್ಲವಾದ ಕಾರಣ ಹಾಗೂ ಉಲ್ಲೇಖಿತ ಪತ್ರ 2 ರಲ್ಲಿ ತಿಳಿಸಿದಂತೆ ಗುತ್ತಿಗೆಯನ್ನು 
ನಿಷ್ಕ್ರಿಯವಾಗಿಟ್ಟಿದ್ದು ಬಾಕಿ ಪಾವತಿಸದ ಕಾರಣ ಕರ್ನಾಟಕ ಉಪ ಖನಿಜ ರಿಯಾಯಿತಿ 1994ರ ನಿಯಮ 39 ರಂತೆ ಸರ್ಕಾರದ 
ಅಧಿಸೂಚನೆ ॥॥ ಸಂಖ್ಯೆ: ಸಿಐ 418 ಎಂಆರ್‌ಸಿ 92 ದಿನಾಂಕ: 2.7.94 ರಲ್ಲಿ ಪ್ರತ್ಕಾಯೋಜಿಸಿರುವ ಅಧಿಕಾರದಂತೆ ಗುತ್ತಿಗೆಯನ್ನು 
ರದ್ದುಪಡಿಸಬೇಕಾಗಿದೆ. 
ಆದೇಶ 
ಆದೇಶ ಸಂಖ್ಯೆ: ಗಭೂಇಡಿಸಿಬಿ:ಕಗಗು:123:2003-04/20364 ದಿನಾಂಕ: 30ನೇ ಮಾರ್ಚ್‌ 2004 
ಕರ್ನಾಟಕ ಉಪ ಖನಿಜ ರಿಯಾಯಿತಿ ನಿಯಮ 1994ರ ನಿಯಮ 39 ರಂತೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ 
ನಿರ್ದೇಶಕರಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರದಡಿಯಲ್ಲಿ ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ ತಾಲ್ಲೂಕು ನಂಜದೇವನಪುರ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ೭೯೭ 





ಗ್ರಾಮದ ಸರ್ವೆ ನಂ. 79 ರಲ್ಲಿ 2.17 ಎಕರೆಗೆ ಕಪ್ಪ ಕಲ್ಲು ಶಿಲೆಗಾಗಿ ನೀಡಿದ್ದ ಕಲ್ಲು ಗಣಿ ಗುತ್ತಿಗೆ ಸಂಖ್ಯೆ: 123ನ್ನು ಬಾಕಿ ಪಾವತಿಸದ ಕಾರಣ 
ತಕ್ಷಣದಿಂದ ಜಾರಿಗೆ ಬರುವಂತೆ ಗುತ್ತಿಗೆಯನ್ನು ರದ್ದುಪಡಿಸಲಾಗಿದೆ. ಹಾಗೂ ಗುತ್ತಿಗೆಗೆ ಸಲ್ಲಿಸಿದ್ದ ಜಾಮೀನು ಠೇವಣಿಯನ್ನು ಇಲಾಖೆಗೆ 
ಮುಟ್ಟುಗೋಲು ಮಾಡಿಕೊಳ್ಳಲಾಗಿದೆ. 

ಪಿ.ಆರ್‌. 550 ನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಬೆಂಗಳೂರು 


ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳ ಕಾರ್ಯಾಲಯ, ಬಾಗಲಕೋಟೆ 
ಅಧಿಸೂಚನೆ 

ಸಂಖ್ಯೆ: ಜಿಸಕಅ/ಸಿಬ್ಬಂದಿ/ಮಾಪಹಅ/ಅ.ಪ್ರಕಟಣೆ/ಸಿಆರ್‌/2003-04/5708, ದಿನಾಂಕ: 24ನೇ ಮಾರ್ಚ್‌ 2004 

ವಿಷಯ: ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ 2000 ಹಾಗೂ 2002ರ ಅನುಷ್ಠಾನದ ಬಗ್ಗೆ. 

ಉಲ್ಲೇಖ: ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ-564ಯೋಮಸ-02 (1) ದಿನಾಂಕ: 18.7.2002. 

ಕರ್ನಾಟಕ ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮ, 2000 ಮತ್ತು ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ನಿಯಮಗಳು 
2002 ಈಗಾಗಲೇ ಜಾರಿಗೆ ಬಂದಿದ್ದು, ಸದರಿ ಅಧಿನಿಯಮದ ರೀತ್ಯಾ ಎಲ್ಲಾ ಸಾರ್ವಜನಿಕ ಪ್ರಾಧಿಕಾರಗಳು (ಕಛೇರಿಗಳು) ಅಧಿನಿಯಮದ 
ಸೆಕ್ಷನ್‌ 2 (ಎ) ಅಡಿಯಲ್ಲಿ ವ್ಯಾಖ್ಯಾನಿಸಿರುವಂತೆ ಸಕ್ಷಮ ಹಾಗೂ ಮೇಲ್ಮನವಿ ಪ್ರಾಧಿಕಾರಗಳನ್ನು ನೇಮಿಸಬೇಕಾಗಿರುತ್ತದೆ. ಅದರಂತೆ ಜಿಲ್ಲಾ 
ಮಟ್ಟದ ಹಂತದಲ್ಲಿ ಸಮಾಜ ಕಲ್ಮಾಣ ಇಲಾಖೆಗೆ ಸಂಬಂಧಿಸಿದಂತೆ ಸಕ್ಷಮ ಹಾಗೂ ಮೇಲನವಿ ಪ್ರಾಧಿಕಾರಿಗಳಾಗಿ ಈ ಕೆಳಗಿನಂತೆ 
ನೇಮಿಸಲಾಗಿದೆ. 





ಸಕ್ಷಮ ಪ್ರಾಧಿಕಾರ ಅಪೀಲು ಪ್ರಾಧಿಕಾರ 
ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಸಮಾಜ ಕಲ್ಮಾಣ ಅಧಿಕಾರಿಗಳು | ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್‌ 

ಸರ್ಕಾರದ ಅಧಿನಿಯಮದ ಸೆಕ್ಟನ್‌ 3(ಬಿ) ಅಡಿಯಲ್ಲಿ ನಿಗದಿಪಡಿಸಿದಂತೆ ಈ ಕೆಳಗೆ ತಿಳಿಸಿರುವ 4 ಶೀರ್ಷಿಕೆಗಳಲ್ಲಿ ತಿಳಿಸಿರುವ 
ವಿವರಗಳನ್ನು ಸಾರ್ವಜನಿಕ ಪ್ರಕಟಣೆಗಾಗಿ ಈ ಕೆಳಗಿನಂತೆ ತಿಳಿಯಪಡಿಸಿದೆ. 
1. ಇಲಾಖೆಯ ಸಂಘಟನೆ, ಪ್ರಕಾರ್ಯಗಳು ಮತ್ತು ಕರ್ತವ್ಯಗಳ ವಿವರಗಳು: 

ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳ ಕಛೇರಿಯು ಜಿಲ್ಲಾ ಪಂಚಾಯತ್‌ ವ್ಯಾಪ್ತಿಯಡಿಯಲ್ಲಿ ಕಾರ್ಯ 
ನಿರ್ವಹಿಸುತ್ತಿದ್ದು, ಅಲ್ಲಿ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು ಕಛೇರಿ ಮುಖ್ಯಸ್ಥರಾಗಿರುತ್ತಾರೆ. ಇವರಿಗೆ ಸಹಕರಿಸಲು ಈ ಕೆಳಗಿನಂತೆ 
ಸಿಬ್ಬಂದಿ ವ್ಯವಸ್ಥೆ ಇರುತ್ತದೆ. 























1 ಕಛೇರಿ ಅಧೀಕ್ಷಕರು 1 ಹುದ್ದೆ 
2 ತನಿಖಾ ಸಹಾಯಕರು 1 ಹುದ್ದೆ 
3 ಪ್ರಥಮ ದರ್ಜೆ ಸಹಾಯಕರು 2 ಹುದ್ದೆಗಳು 
4 ದ್ವಿತೀಯ ದರ್ಜೆ ಸಹಾಯಕರು 2 ಹುದ್ದೆಗಳು 
5 ಬೆರಳಚ್ಚುಗಾರರು ಹಾಗೂ ಗುಮಾಸ್ತರು 1 ಹುದ್ದೆ 
6 ವಾಹನ ಚಾಲಕರು 1 ಹುದ್ದೆ 
7 ಗ್ರೂಪ್‌ “ಡಿ” ನೌಕರರು 2 ಹುದ್ದೆಗಳು 

















ನಮ್ಮ ಅಧೀನದಡಿಯಲ್ಲಿ ಬರುವ ಎಲ್ಲಾ ಸಂಸ್ಥೆಗಳ ಹೆಸರು ಮತ್ತು ವಿವರ ಈ ಕೆಳಗಿನಂತಿದೆ. 
1) ಸಂಸ್ಥೆಗಳ ಯಾದಿ ಲಗತ್ತಿಸಿದೆ. 
ಜಿಲ್ಲೆಯ ಎಲ್ಲಾ ಆರು ತಾಲ್ಲೂಕುಗಳಲ್ಲಿ ತಾಲ್ಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳ ಕಛೇರಿಗಳು ಇದ್ದು, ಸಮಾಜ ಕಲ್ಯಾಣ 
ಇಲಾಖೆಗೆ ಸಂಬಂಧಿಸಿದಂತೆ ಜಿಲ್ಲಾ ಮಟ್ಟದಲ್ಲಿ ಪ.ಜಾತಿ/ಪ.ವರ್ಗಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಈ ಕೆಳಕಂಡ ಹಲವಾರು ಶೈಕ್ಷಣಿಕ 
ಮತ್ತು ಆರ್ಥಿಕ ನೆರವಿನ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. 
ವಸತಿ ಶಾಲೆಗಳು 
ಪ್ರತಿಭಾನ್ವಿತ ಶಾಲೆ 
ಅನುದಾನಿತ ವಿದ್ಯಾರ್ಥಿ ನಿಲಯಗಳಿಗೆ ಧನ ಸಹಾಯ 
ಕಾಲೇಜು ವಿದ್ಯಾರ್ಥಿ ನಿಲಯಗಳು 
ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳು 
ಭಾರತ ಸರ್ಕಾರದ ಮೆಟ್ರಿಕ್‌ ನಂತರದ ವಿದ್ಯಾರ್ಥಿ ವೇತನ 
ಪುಸ್ತಕ ಭಂಡಾರ 
ಅಧ್ಯಯನ ಪ್ರವಾಸಕ್ಕೆ ನೆರವು 
ಇಂಜಿನೀಯರಿಂಗ್‌ ವಿದ್ಯಾರ್ಥಿಗಳಿಗೆ ಸಾಧನ ಸಲಕರಣೆಗಳನ್ನು ಪೂರೈಸುವುದು 
- 1 ರಿಂದ 4ನೇ ತರಗತಿಯವರೆಗೆ ವಿದ್ಯಾರ್ಥಿ ವೇತನ 
11. ಮಹಿಳೆಯರಿಗೆ ತರಬೇತಿ ಕೇಂದ್ರ 
12. ಪ.ಜಾತಿ/ಪ. ವರ್ಗಗಳ ಜನರಿಗಾಗಿ ವಿದ್ಯಾರ್ಥಿ ನಿಲಯಗಳ ನಿರ್ಮಾಣ 


`ಎ. ೦೦ XA ಛಾ ಆಈ ಹಾ ಟು ಟಬ ಜ್‌ 


ಎ 
Oo 


೭೯೮ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ಭಾಗ - ೩ 





13. ಕಾಲೇಜು ವಿದ್ಯಾರ್ಥಿಗಳಿಗೆ ಸರ್ಕಾರಿ ವಸತಿ ನಿಲಯಗಳ ಪ್ರಾರಂಭ 

14. ಪರಿಶಿಷ್ಟ ಜಾತಿ/ವರ್ಗದ ವಿದ್ಯಾರ್ಥಿ ನಿಲಯಗಳು 

15. ಕಾಲೇಜು ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಬಹುಮಾನ 

16. ಸ್ವಯಂ ಸೇವಾ ಸಂಘಟನೆಗಳಿಗೆ ವಿದ್ಯಾರ್ಥಿ ನಿಲಯಗಳ ನಿರ್ಮಾಣಕ್ಕಾಗಿ ಸಹಾಯ ಧನ 

17. ಸ್ವಯಂ ಉದ್ಯೋಗಕ್ಕೆ ತರಬೇತಿ ಕೇಂದ್ರ 

18. ಕಾನೂನು ಪದವೀಧರರಿಗೆ ಶಿಷ್ಯವೇತನ 

19. ವಿಶೇಷ ಘಟಕ ಯೋಜನೆಗೆ ವಿಶೇಷ ಕೇಂದ್ರೀಯ ನೆರವು 

20. ಕಂಪ್ಯೂಟರ್‌ ತರಬೇತಿ 

21. ಜಾತಿ ಸಿಂಧುತ್ವ 

22. 6 ರಿಂದ 7ನೇ ತರಗತಿ ಪ.ಜಾತಿಯ ಬಾಲಕಿಯರಿಗೆ ಪ್ರೋತ್ಸಾಹ ಶಿಷ್ಯ ವೇತನ 

23. ಅಂತರ ಜಾತಿ ವಿವಾಹವಾದ ದಂಪತಿಗಳಿಗೆ ಪ್ರೋತ್ಸಾಹ ಧನ. 

2. ಅಧಿಕಾರಿಗಳು ಮತ್ತು ನೌಕರರ ಅಧಿಕಾರಗಳು ಮತ್ತು ಕರ್ತವ್ಯಗಳು ಹಾಗೂ ತೀರ್ಮಾನ ಕೈಗೊಳ್ಳುವಲ್ಲಿ ಅನುಸರಿಸುವ 

ಕಾರ್ಯವಿಧಾನ:- 

ಮೇಲೆ ವಿವರಿಸಿರುವಂತೆ ಶೀರ್ಷಿಕೆ (1) ರಲ್ಲಿ ತಿಳಿಸಿರುವ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು, ಜಿಲ್ಲಾ ಸಮಾಜ ಕಲ್ಯಾಣ 
ಅಧಿಕಾರಿಗಳ ಕಛೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಜಿಲ್ಲಾ ಮಟ್ಟದಲ್ಲಿ ಎಲ್ಲಾ ವಿಭಾಗಗಳ ವಿಷಯಗಳ ಬಗ್ಗೆ ಅಂತಿಮ ತೀರ್ಮಾನ 
ಕೈಗೊಳ್ಳುವ ಅಧಿಕಾರವು, ಜಿಲ್ಲಾ ವಲಯದಲ್ಲಿ ಸಂಬಂಧಿಸಿದ ಜಿಲ್ಲಾ ಪಂಚಾಯತ್‌ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಇರುತ್ತದೆ. 
ಅಧಿಕಾರಿಗಳ ಕರ್ತವ್ಯಗಳು:- 

ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು:- ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ನಿರ್ವಹಿಸುವ ಪ್ರತಿಯೊಂದು ಕರ್ತವ್ಯಗಳ ಬಗ್ಗೆ 
ಜಾಬ್‌ ಚಾರ್ಟ್‌ ಪ್ರತಿ ಲಗತ್ತಿಸಿದೆ. 
3. ಕಛೇರಿ ಸಿಬ್ಬಂದಿಯವರ ಕರ್ತವ್ಯ ನಿರ್ವಹಣೆ ವಿವರಗಳು:- 

ಕಛೇರಿ ಸಿಬ್ಬಂದಿ ವರ್ಗದವರು ಸಂಬಂಧಿಸಿದ ಅಧಿಕಾರಿಗಳ ವ್ಯಾಪ್ತಿಯಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಆಯಾ ಅಧಿಕಾರಿಗಳಿಗೆ 
ಪೂರಕವಾಗಿ ಸಹಾಯವಾಗುವಂತೆ ಕಾರ್ಯ ನಿರ್ವಹಿಸುವರು. ಸಾರ್ವಜನಿಕರಿಂದ ಮೇಲಾಧಿಕಾರಿಗಳ ಕಛೇರಿಯಿಂದ ಹಾಗೂ ಅಧೀನ 
ಅಧಿಕಾರಿಗಳಿಂದ ಬರುವಂತಹ ಎಲ್ಲಾ ಕಾಗದ ಪತ್ರಗಳನ್ನು ಸಾಮಾನ್ಯ ಸ್ವೀಕೃತಿ ಶಾಖೆಯಲ್ಲಿ ಸ್ವೀಕರಿಸಿ, ಸಂಬಂಧಿಸಿದ ಅಧಿಕಾರಿಗಳ ಹಾಗೂ 
ಕಛೇರಿ ಅಧೀಕ್ಷಕರ ಕಿರುಸಹಿ ಮಾಡಿಸಿದ ನಂತರ ಸದರಿ ಪತ್ರಗಳನ್ನು ನೋಂದಾಯಿಸಿ ಸಂಬಂಧಪಟ್ಟ ವಿಷಯ ನಿರ್ವಾಹಕರಿಗೆ ಸ್ವೀಕೃತಿ 
ಪಡೆದು ನೀಡಲಾಗುವುದು. ತುರ್ತು ಟಪಾಲುಗಳ ಬಗ್ಗೆ ಆದ್ಯತೆ ಮೇರೆಗೆ ವಿಷಯ ನಿರ್ವಾಹಕರು ಕಛೇರಿ ಕೈಪಿಡಿಯ ಪ್ರಕಾರ ಕಡತವನ್ನು 
ಪ್ರಾರಂಭಿಸಿ, ಅಧಿಕಾರಿಗಳ ಅನುಮೋದನೆಗಾಗಿ ಅಥವಾ ಮಂಜೂರಾತಿಗಾಗಿ ಕ್ರಮ ಕೈಗೊಳ್ಳುವರು. 
4. ಇಲಾಖೆಯು ತನ್ನ ಪ್ರಕಾರ್ಯಗಳನ್ನು ನಿರ್ವಹಿಸುವಲ್ಲಿ ರೂಪಿಸಿರುವ ಗುಣಮಟ್ಟಗಳು: 

1. ಕಛೇರಿಯಲ್ಲಿ ಸ್ವೀಕರಿಸಲಾಗುವ ಎಲ್ಲಾ ಕಾಗದ ಪತ್ರಗಳನ್ನು ಸಾಮಾನ್ಯ ಸ್ವೀಕೃತಿ ಶಾಖೆಯಲ್ಲಿ ನೋಂದಾಯಿಸಿ ಆ ದಿನವೇ ವಿಷಯ 

ನಿರ್ವಾಹಕರಿಗೆ ನೀಡುವಂತಹ ವ್ಯವಸ್ಥೆ ಹಾಗೂ ನಿಗದಿತ ಅವಧಿಯೊಳಗೆ ಇತ್ಯರ್ಥಪಡಿಸುವುದು. 
ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ ಮಾಡಲು ಮಾಸಿಕ ಸಭೆಗಳನ್ನು ಏರ್ಪಡಿಸುವುದು. 
ಆಗಿಂದಾಗ್ಗೆ ಅಧಿಕಾರಿಗಳಿಂದ ಹಾಗೂ ಕಛೇರಿ ಅಧೀಕ್ಷಕರಿಂದ ವಿಷಯನಿರ್ವಾಹಕರ ಮೇಜು ತಪಾಸಣೆ ಕಾರ್ಯ. 
ಇಲಾಖಾ ಸಂಸ್ಥೆಗಳ ಸಿಬ್ಬಂದಿ ವರ್ಗದವರಿಗೆ ಕಾರ್ಯಾಗಾರ ನಡೆಸುವುದು. 
ಸರ್ಕಾರವು / ಮೇಲಾಧಿಕಾರಿಗಳು ನೀಡುವ ಆದೇಶಗಳನ್ನು ಹಾಗೂ ಸುತ್ತೋಲೆಗಳನ್ನು ತ್ವರಿತಗತಿಯಲ್ಲಿ ಪಾಲಿಸುವುದು. 
ಪ್ರತಿ ಮಾಹೆ ತಾಲ್ಲೂಕು ಸಮಾಜ ಕಲ್ಕಾಣ ಅಧಿಕಾರಿಗಳ / ಕಛೇರಿ ಅಧೀಕ್ಷಕರ ಮಾಸಿಕ ಸಭೆ ಜರುಗಿಸುವುದು. 
ಸಾರ್ವಜನಿಕ ಕುಂದುಕೊರತೆಗಳ ನಿವಾರಣೆಯ ಬಗ್ಗೆ ಸಾರ್ವಜನಿಕರಿಗೆ ಸೂಕ್ತ ಮಾಹಿತಿ ನೀಡುವುದು. 
5. ಮಾಹಿತಿಯನ್ನು ಪಡೆಯುವುದಕ್ಕಾಗಿ ನಾಗರೀಕರಿಗೆ ದೊರೆಯಬಹುದಾದ ಅನುಕೂಲತೆಯ ವಿವರಗಳು:- 

1. ಇಲಾಖೆಯ ಕಾರ್ಯಕ್ರಮ ಹಾಗೂ ಯೋಜನೆಗಳಿಗೆ ಸಂಬಂಧಿಸಿದ ಮಾಹಿತಿಗಳು, ಆದೇಶಗಳು ವಾರ್ಷಿಕ ಸಂಕಲನ ಕ್ರಿಯಾ 
ಯೋಜನೆ ಹಾಗೂ ಕಿರುಹೊತ್ತಿಗೆಗಳನ್ನು ಸಾರ್ವಜನಿಕ ಪ್ರಕಟಣೆಗಾಗಿ ನೀಡುವುದು. 

2. ಸಾರ್ವಜನಿಕ ಕುಂದುಕೊರತೆಗಳಿಗೆ ಸಂಬಂಧಿಸಿದಂತೆ, ಪ್ರತ್ಯೇಕ ಸಂಪರ್ಕಾಧಿಕಾರಿಗಳನ್ನು ನೇಮಿಸಿರುವುದು. 

3. ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ 2000 ರೀತ್ಕಾ ರಾಜ್ಯ ಮಟ್ಟದಲ್ಲಿ ಜಂಟಿ ನಿರ್ದೇಶಕರು (ವಿ.ಘ.ಯೋ) 
ಯವರನ್ನು ಸಕ್ಷಮ ಪ್ರಾಧಿಕಾರವಾಗಿ ಹಾಗೂ ಸಮಾಜ ಕಲ್ಯಾಣ ಆಯುಕ್ತರವರನ್ನು ಮೇಲ್ಮನವಿ ಪ್ರಾಧಿಕಾರವನ್ನಾಗಿ, ಹಾಗೂ 
ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಸಮಾಜ ಕಲ್ಕಾಣಾಧಿಕಾರಿಗಳನ್ನು ಸಕ್ಷಮ ಪ್ರಾಧಿಕಾರವನ್ನಾಗಿ, ಮುಖ್ಯ ಕಾರ್ಯನಿರ್ವಾಹಕ 
ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್‌ ರವರನ್ನು ಮೇಲನವಿ ಪ್ರಾಧಿಕಾರಿಯಾಗಿ ಹಾಗೂ ತಾಲ್ಲೂಕು ಸಮಾಜ 
ಕಲ್ಯಾಣಾಧಿಕಾರಿಗಳನ್ನು ಮೇಲನ್ಮವಿ ಪ್ರಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ. 

4. ಇಲಾಖೆಯಲ್ಲಿ ಮಂಜೂರಾತಿಗಾಗಿ ನೀಡಲಾಗಿರುವ ಕಾಲಾವಧಿ ನಿಗದಿ ವಿಚಾರಗಳನ್ನು ಸಾರ್ವಜನಿಕರಿಗೆ ತಿಳಿಸುವಂತಹ 
ಕಾರ್ಯಪಟ್ಟಿ ಮಾಡಿ ಪ್ರಕಟಿಸಿದೆ. 


A ಲಾ ಊಉ & ಉಣ 


ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್‌, ಬಾಗಲಕೋಟೆ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ೭೯೯ 





ಬಾಗಲಕೋಟೆ ಜಿಲ್ಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಸರ್ಕಾರಿ ಸಂಸ್ಥೆಗಳ ಹೆಸರು ಮಂಜೂರಾತಿ ಸಂಖ್ಯೆ ಮಾಹಿತಿವುಳ್ಳ ಪತ್ರಿಕೆ 









































































































































ಅನಂ ವಸತಿ ನಿಲಯಗಳ ಹೆಸರು ಮಂಜೂರಾತಿ ಸಂಖ್ಯೆ 
1 2 3 
ಬಾಗಲಕೋಟೆ ತಾಲ್ಲೂಕು 
1 ಬಾಲಕರ ವಸತಿ ನಿಲಯ, ಬಾಗಲಕೋಟೆ 65 
2 ಬಾಲಕರ ವಸತಿ ನಿಲಯ ಬಿಲ್ಬ್‌ಕೆರೂರ 50 
3 ಬಾಲಕರ ವಸತಿ ನಿಲಯ ಖಜ್ಜಿಡೋಣಿ 50 
4 ಬಾಲಕರ ವಸತಿ ನಿಲಯ ನೀರಲಕೇರಿ 35 
5 ಬಾಲಕಿಯರ ವಸತಿ ನಿಲಯ, ಬಾಗಲಕೋಟೆ 50 
6 ಬಾಲಕಿಯರ ವಸತಿ ನಿಲಯ, ಶಿರೂರ 50 
7 ಬಾಲಕರ ಮೆ.ನಂ. ಕಾಲೇಜು ಹಾಸ್ಟೆಲ್‌, ಬಾಗಲಕೋಟೆ 50 
ಬಾದಾಮಿ ತಾಲ್ಲೂಕು 
8 ಬಾಲಕರ ವಸತಿ ನಿಲಯ, ನೀಲಗುಂದ 50 
9 ಬಾಲಕರ ವಸತಿ ನಿಲಯ, ಕುಳಗೇರಿ 50 
10 ಬಾಲಕರ ವಸತಿ ನಿಲಯ, ಹೊಸೂರು 25 
11 ಬಾಲಕರ ವಸತಿ ನಿಲಯ, ಬಾದಾಮಿ 125 
12 ಬಾಲಕರ ವಸತಿ ನಿಲಯ, ರಡ್ಡೇರ ತಿಮ್ಮಾಪೂರ 50 
13 ಬಾಲಕರ ವಸತಿ ನಿಲಯ, ನೀರಬೂದಿಹಾಳ 50 
14 ಬಾಲಕರ ವಸತಿ ನಿಲಯ, ಹಾಲಿಗೇರಿ 50 
15 ಬಾಲಕರ ವಸತಿ ನಿಲಯ, ಗುಳೇದಗುಡ್ಡ 50 
16 ಬಾಲಕಿಯರ ವಸತಿ ನಿಲಯ, ಬಾದಾಮಿ 50 
ಹುನಗುಂದ ತಾಲ್ಲೂಕು 
17 ಬಾಲಕರ ವಸತಿ ನಿಲಯ, ಹುನಗುಂದ 50 
18 ಬಾಲಕರ ವಸತಿ ನಿಲಯ, ಚಿತ್ತರಗಿ 50 
19 ಬಾಲಕರ ವಸತಿ ನಿಲಯ, ಇಲಕಲ್ಲ 50 
20 ಬಾಲಕಿಯರ ವಸತಿ ನಿಲಯ, ಹುನಗುಂದ 75 
ಬೀಳಗಿ ತಾಲ್ಲೂಕು 
21 ಬಾಲಕರ ವಸತಿ ನಿಲಯ, ಬೀಳಗಿ 50 
22 ಬಾಲಕರ ವಸತಿ ನಿಲಯ, ಚಿಕ್ಕಾಲಗುಂಡಿ 50 
23 ಬಾಲಕರ ವಸತಿ ನಿಲಯ, ಸಿದ್ದಾಪೂರ 25 
24 ಬಾಲಕರ ವಸತಿ ನಿಲಯ, ಸುನಗ 50 
25 ಬಾಲಕಿಯರ ವಸತಿ ನಿಲಯ ಬೀಳಗಿ 50 
ಮುಧೋಳ ತಾಲ್ಲೂಕು 
26 ಬಾಲಕಿಯರ ವಸತಿ ನಿಲಯ, ಮುಧೋಳ 50 
27 ಬಾಲಕರ ವಸತಿ ನಿಲಯ, ಮುಧೋಳ 50 
28 ಬಾಲಕರ ವಸತಿ ನಿಲಯ, ಮಂಟೂರ 50 
29 ಬಾಲಕರ ವಸತಿ ನಿಲಯ, ಮಹಾಲಿಂಗಪೂರ 50 
ಜಮಖಂಡಿ ತಾಲ್ಲೂಕು 
30 ಬಾಲಕರ ವಸತಿ ನಿಲಯ, ಜಮಖಂಡಿ 75 
31 ಬಾಲಕರ ವಸತಿ ನಿಲಯ, ಜಗದಾಳ 55 
32 ಬಾಲಕರ ವಸತಿ ನಿಲಯ, ಸಾವಳಗಿ 50 
33 ಬಾಲಕಿಯರ ವಸತಿ ನಿಲಯ, ಜಮಖಂಡಿ 60 
34 ಬಾಲಕಿಯರ ವಸತಿ ನಿಲಯ, ತೇರದಾಳ 50 
ಮಹಿಳಾ ಕಲ್ಕಾಣ ಕೇಂದ್ರ 
1 ಮಹಿಳಾ ಕಲ್ಯಾಣ ಕೇಂದ್ರ, ಜಮಖಂಡಿ 50 














೮೦೦ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ಭಾಗ - ೩ 
































ಶ್ರೀ ಮುರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆಗಳು 
1 ಶ್ರೀ ಮುರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆ, ಮುಚಖಂಡಿ, ತಾ: ಬಾಗಲಕೋಟೆ 250 
2 ಶ್ರೀ ಮುರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆ, ಶಿರೂರ, ತಾ: ಬಾಗಲಕೋಟೆ 250 
3 ಶ್ರೀ ಮುರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆ, ಹಿಪ್ಪರಗಿ, ತಾ: ಜಮಖಂಡಿ 250 
4 ಶ್ರೀ ಮುರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆ, ಲೋಕಾಪೂರ, ತಾ: ಮುಧೋಳ 250 
ಆಶ್ರಮ ಶಾಲೆ 
1 ಆಶ್ರಮ ಶಾಲೆ ಬಾಗಲಕೋಟೆ, ತಾ: ಬಾಗಲಕೋಟೆ 125 
2 ಆಶ್ರಮ ಶಾಲೆ ಕುಂದರಗಿ, ತಾ: ಬೀಳಗಿ 75 
3 ಆಶ್ರಮ ಶಾಲೆ ಮುಧೋಳ, ತಾ: ಮುಧೋಳ 75 

















ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು, ಬಾಗಲಕೋಟೆ. 


ಬಾಗಲಕೋಟೆ ಜಿಲ್ಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅನುದಾನಿತ ಸಂಸ್ಥೆಗಳ ಹೆಸರು ಮಂಜೂರಾತಿ 
ಸಂಖ್ಯೆ ಮಾಹಿತಿವುಳ್ಳ ಪತ್ರಿಕೆ 


















































ಅನಂ ವಸತಿ ನಿಲಯಗಳ ಹೆಸರು ಮಂಜೂರಾತಿ ಸಂಖ್ಯೆ 
1 2 3 
ಅನುದಾನಿತ ವಸತಿ ನಿಲಯಗಳು 
1 ಅಖಂಡೇಶ್ವರ ಉಚಿತ ಪ್ರಸಾದ ನಿಲಯ, ಬೀಳಗಿ ತಾ: ಬೀಳಗಿ 25 
2 ಮಲ್ಲಿಕಾರ್ಜುನ ಉಚಿತ ಪ್ರಸಾದ ನಿಲಯ, ಬೀಳಗಿ, ತಾ: ಬೀಳಗಿ 40 
3 ಶ್ರೀ ಸಂಗಮೇಶ್ವರ ಬಿ.ಸಿ. ಹಾಸ್ಟೆಲ್‌ ಉಚಿತ ಪ್ರಸಾದ ನಿಲಯ, ಅಮೀನಗಡ, 40 
ತಾ: ಹುನಗುಂದ 
4 ಜೈ ರಮಣಾದೇವಿ ಉಚಿತ ಪ್ರಸಾದ ನಿಲಯ, ಅಮೀನಗಡ ತಾ: ಹುನಗುಂದ 30 
5 ಶ್ರೀಮತಿ ಸಾಮಕಾದೇವಿ ಉಚಿತ ಪ್ರಸಾದ ನಿಲಯ, ಕಲಬೀಳಗಿ ತಾ: ಜಮಖಂಡಿ 40 
6 ಶ್ರೀ ಸಂಗಮೇಶ್ವರ ಉಚಿತ ಪ್ರಸಾದ ನಿಲಯ, ಹಿಪ್ಪರಗಿ, ತಾ: ಜಮಖಂಡಿ 25 
7 ಶ್ರೀ ಸರಸ್ವತಿ ಉಚಿತ ಪ್ರಸಾದ ನಿಲಯ, ಮುಗಳ್ಳೊಳ್ಳಿ, ತಾ: ಬಾಗಲಕೋಟೆ 25 
8 ವೀರಬಸವೇಶ್ವರ ಹರಿಜನ ಗಿರಿಜನ ಉಚಿತ ಪ್ರಸಾದ ನಿಲಯ, ನಾಯನೇಗಲಿ, 25 
ತಾ: ಬಾಗಲಕೋಟೆ 
9 ಆದಿಜಾಂಬವ ಉಚಿತ ಪ್ರಸಾದ ನಿಲಯ, ಮಹಾಲಿಂಗಪೂರ, ತಾ: ಮುಧೋಳ 35 
ಪಿ.ಆರ್‌. 551 ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು, ಬಾಗಲಕೋಟೆ. 


ಪೊಲೀಸ್‌ ಕಮೀಷನರ್‌ ರವರ ಕಛೇರಿ, ನಂ. 1, ಇನ್‌ಫೆಂಟ್ರಿ ರಸ್ತೆ, ಬೆಂಗಳೂರು ನಗರ 
ಸಂಖ್ಯೆ: 09/ಸಂವಿ/ಸಿ.ಓ.ಪಿ/2004, ದಿನಾಂಕ: 31ನೇ ಮಾರ್ಚ್‌, 2004 

ದಿನಾಂಕ: 16.2.2004 ರಂದು ನಾನು ಬೆಂಗಳೂರು ನಗರದ ಅಶೋಕನಗರ ಸಂಚಾರ ವಲಯದ ವ್ಯಾಪ್ತಿಗೆ ಬರುವ ರಿಚ್‌ಮಂಡ್‌ 
ರಸ್ತೆ, ವಿಕ್ಟೋರಿಯ ರಸ್ತೆ, ಲೋಯರ್‌ ಅಗರಂ ರಸ್ತೆ ಮತ್ತು ಪಾಮ್‌ಗ್ರೂವ್‌ ರಸ್ತೆಗಳಲ್ಲಿ ಸುಗಮ ಸಂಚಾರದ ದೃಷ್ಟಿಯಿಂದ ಏಕಮುಖ 
ಸಂಚಾರ ವ್ಯವಸ್ಥೆಯನ್ನು ದಿನಾಂಕ: 29.2.2004 ರಿಂದ ಪ್ರಾಯೋಗಿಕವಾಗಿ ಒಂದು ತಿಂಗಳ ಕಾಲ ಜಾರಿಯಲ್ಲಿರುವಂತೆ ಆದೇಶ 
ಹೊಡಡಿಸಿರುತ್ತೇನೆ. 

ಬೆಂಗಳೂರು ನಗರದಲ್ಲಿ ಇತ್ತೀಚೆಗೆ ಅತಿ ಹೆಚ್ಚಿನ ಸಂಚಾರ ಒತ್ತಡವಿದ್ದು ಆಗಿಂದಾಗ್ಗೆ ವಾಹನದ ಚಾಲಕರಿಗೆ ಅನಾನುಕೂಲವಾಗಿ 
ಕಂಡಿದ್ದು ತುರ್ತಾಗಿ ಸುಗಮ ಸಂಚಾರಕ್ಕೋಸ್ಕರ ಪರಿಹಾರವನ್ನು ಕಂಡುಕೊಳ್ಳಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಯಿತು. ಹಾಗೂ 
ಮೇಲ್ಸೇತುವೆ ನಿರ್ಮಾಣ, ವರ್ತುಲ ರಸ್ತೆ ನಿರ್ಮಾಣಕ್ಕೆ ಅಧಿಕ ವೆಚ್ಚವಾಗುವುದರ ಜೊತೆಗೆ ಹೆಚ್ಚಿನ ಕಾಲ ತೆಗೆದುಕೊಳ್ಳಲಿದ್ದು ಈ ನಿಟ್ಟಿನಲ್ಲಿ 
ತಕ್ಷಣ ಸುಗಮ ಸಂಚಾರಕ್ಕಾಗಿ ಕೆಲವು ರಸ್ತೆಗಳಲ್ಲಿ ತಾತ್ಕಾಲಿಕವಾಗಿ ಏಕ ಮುಖ ಸಂಚಾರ ವ್ಯವಸ್ಥೆಯನ್ನು ಜಾರಿಗೆ ತರುವುದು ಅವಶ್ಯಕವಾಗಿ 
ಕಂಡು ಬಂದಿರುತ್ತದೆ. 

ಇದರ ಬಗ್ಗೆ ತಜ್ಞರ ಹಾಗೂ ವಿವಿಧ ಸಂಸ್ಥೆಗಳ ಅಭಿಪ್ರಾಯವನ್ನು ಪಡೆದು ವಾಹನ ಸಂಚಾರ ದಟ್ಟಣೆಯನ್ನು ಕಡಿಮೆಗೊಳಿಸಲು 
ಹಾಗೂ ಸುಗಮ ಸಂಚಾರಕ್ಕಾಗಿ, ಅಪಘಾತಗಳ ನಿಯಂತ್ರಣ ಸಲುವಾಗಿ ಹಾಗೂ ವಾಯು ಮಾಲಿನ್ಯವನ್ನು ತಡೆಗಟ್ಟುವ ಸಲುವಾಗಿ ಈ 
ಮೇಲ್ಕಂಡ ರಸ್ತೆಗಳಲ್ಲಿ ಏಕಮುಖ ಸಂಚಾರದ ವ್ಯವಸ್ಥೆಯನ್ನು ದಿನಾಂಕ: 29.2.2004 ರಿಂದ ಒಂದು ತಿಂಗಳ ಕಾಲ ಪ್ರಾಯೋಗಿಕವಾಗಿ 
ಜಾರಿಯಲ್ಲಿ ಬರುವಂತೆ ಹೊರಡಿಸಿದ್ದ ಆದೇಶವನ್ನು ಮುಂದುವರಿಸುವುದು ಅವಶ್ಯಕವಾಗಿ ಕಂಡು ಬಂದಿರುತ್ತದೆ. 

ಆದ್ದರಿಂದ ಕಲಂ 115 ಮೋಟಾರ್‌ ವಾಹನ ಕಾಯ್ದೆ 1988 ಹಾಗೂ ಕಲಂ 3 ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಲ್‌ ಆಕ್ಟ್‌ 1960ರ 
ಪ್ರಕಾರ ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿರುವ ಅಧಿಕಾರವನ್ನು ಚಲಾಯಿಸಿ ಎಸ್‌. ಮರಿಸ್ವಾಮಿ, ಐ.ಪಿ.ಎಸ್‌. ಪೊಲೀಸ್‌ ಕಮೀಷನರ್‌, 
ಬೆಂಗಳೂರು ನಗರ ಆದ ನಾನು ಈ ಕೆಳಕಂಡಂತೆ ಸಂಚಾರ ನಿರ್ಬಂಧನೆಗಳನ್ನು ಆದೇಶಿಸಿರುತ್ತೇನೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ೮೦೧ 








1 | ರಿಚ್‌ಮಂಡ್‌ ರಸ್ತೆ ಡಿಸೋಜ ವೃತ್ತದಿಂದ ಹಾಸೆಟ್‌ ಜಂಕ್ಷನ್‌ ವರೆಗಿನ ಸಂಚಾರವನ್ನು 
ಯಥಾಸ್ಥಿತಿಯಲ್ಲಿರಿಸಿಕೊಂಡು ವಿರುದ್ದ ದಿಕ್ಕಿನ ಸಂಚಾರವನ್ನು ಅಂದರೆ ಹಾಸ್ಮೆಟ್‌ ಜಂಕ್ಷನ್‌ 
ನಿಂದ ಡಿಸೋಜ ವೃತ್ತದವರೆಗೆ ಸಂಚಾರವನ್ನು ನಿಷೇಧಿಸಲಾಗಿದೆ. 
2 | ಲೋಯರ್‌ ಅಗರಂ ರಸ್ತೆ ಹಾಸೆಟ್‌ ಜಂಕ್ಷನ್‌ನಿಂದ ಇಂಡಿಯಾ ಗ್ಯಾರೇಜ್‌ ಜಂಕ್ಷನ್‌ ವರೆಗಿನ ಸಂಚಾರವನ್ನು 
ಯಥಾಸ್ಸಿತಿಯಲ್ಲಿರಿಸಿಕೊಂಡು ವಿರುದ್ದ ದಿಕ್ಕಿನ ಸಂಚಾರವನ್ನು ಅಂದರೆ ಇಂಡಿಯಾ ಗ್ಯಾರೇಜ್‌ 
ಜಂಕ್ಷನ್‌" ನಿಂದ ಹಾಸ್ಮೆಟ್‌ ಜಂಕ್ಷನ್‌ ವರೆಗೆ ಸಂಚಾರವನ್ನು ನಿಷೇಧಿಸಲಾಗಿದೆ. 
3 | ವಿಕ್ಟೋರಿಯಾ ರಸ್ತೆ ಲೋಯರ್‌ ಅಗರಂ ಜಂಕ್ಸನ್‌ನಿಂದ ಡಿಸೋಜ ್ಛವೃತ್ತದವರೆಗಿನ ಸಂಚಾರವನ್ನು 
ಯಥಾಸ್ಥಿತಿಯಲ್ಲಿರಿಸಿಕೊಂಡು (ಇಂಡಿಯಾ ಗ್ಯಾರೇಜ್‌ ಜಂಕ್ಷನ್‌) ವಿರುದ್ಧ ದಿಕ್ಕಿನ ಸಂಚಾರವನ್ನು 
ಅಂದರೆ ಡಿಸೋಜ ವೃತ್ತದಿಂದ ಲೋಯರ್‌ ಅಗರಂ ಜಂಕ್ಷನ್‌ವರೆಗೆ ಸಂಚಾರವನ್ನು 
ನಿಷೇಧಿಸಲಾಗಿದೆ. 
4 | ಪಾಮ್‌ಗ್ರೂವ್‌ ರಸ್ತೆ ಹಾಸ್ಕೆಟ್‌ ಜಂಕ್ಷನ್‌ನಿಂದ ವಿಕ್ಟೋರಿಯಾ ರಸ್ತೆ ಜಂಕ್ಷನ್‌ ವರೆಗಿನ ಸಂಚಾರವನ್ನು 
ಯಥಾಸ್ಸಿತಿಯಲ್ಲಿರಿಸಿಕೊಂಡು ವಿರುದ್ಧ ದಿಕ್ಕಿನ ಸಂಚಾರವನ್ನು ಅಂದರೆ ವಿಕ್ಟೋರಿಯ ರಸ್ತೆ 
ಜಂಕ್ಷನ್‌ನಿಂದ ಹಾಸೆಟ್‌ ಜಂಕ್ಷನ್‌ವರೆಗಿನ ಸಂಚಾರವನ್ನು ನಿಷೇಧಿಸಲಾಗಿದೆ. 
5 | ಮೆಗ್‌ರತ್‌ ರಸ್ತೆ ಪ್ರಮ್‌ ರೋಸ್‌ ರಸ್ತೆ ಜಂಕ್ಷನ್‌ನಿಂದ ಹಾಸೆಟ್‌ ಜಂಕ್ಷನ್‌ ವರೆಗಿನ ಸಂಚಾರವನ್ನು 
ಯಥಾಸ್ಸಿತಿಯಲ್ಲಿರಿಸಿಕೊಂಡು ವಿರುದ್ಧ ದಿಕ್ಕಿನ ಸಂಚಾರವನ್ನು ಅಂದರೆ ಹಾಸೆಟ್‌ ಜಂಕ್ಷನ್‌ನಿಂದ 
ಪ್ರಿಮ್‌ 'ರೋಸ್‌ ರಸ್ತೆ ಜಂಕ್ಷನ್‌ ವರೆಗಿನ ಸಂಚಾರವನ್ನು ನಿಷೇಧಿಸಲಾಗಿದೆ. 

ಅಂತೆಯೇ ಕಲಂ 116 ಮೋಟಾರ್‌ ವಾಹನ ಕಾಯ್ದೆ 1988 ಹಾಗೂ ಕಲಂ 4 ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಲ್‌ ಆಕ್ಸ್‌ 1960 
ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು ಮೇಲ್ಕಂಡ ನಿರ್ಬಂಧನೆಯನ್ನು ಜಾರಿಗೊಳಿಸಲು ಬೇಕಾದ ಅಗತ್ಯ ಸೂಚನಾ 
ಫಲಕಗಳನ್ನು ಸೂಕ್ತ ಸ್ಥಳಗಳಲ್ಲಿ ಅಳವಡಿಸಲು ಸ್ಥಳೀಯ ಅಧಿಕಾರಿಗಳಿಗೆ ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ಖಾಯಂ ಆಗಿ ಮುಂದುವರಿಸಲು ದಿನಾಂಕ: 31.3.2004 ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ ಜಾರಿಗೆ 
ತರಲು ಆದೇಶ ನೀಡಿರುತ್ತೇನೆ. 





























ಪಿ.ಆರ್‌. 552 ಎಸ್‌. ಮರಿಸ್ವಾಮಿ, ಪೊಲೀಸ್‌ ಕಮೀಷನರ್‌, ಬೆಂಗಳೂರು ನಗರ. 


ಪೊಲೀಸ್‌ ಕಮೀಷನರ್‌ ರವರ ಕಛೇರಿ, ನಂ. 1, ಇನ್‌ಫೆಂಟ್ರಿ ರಸ್ತೆ, ಬೆಂಗಳೂರು ನಗರ 
ಸಂಖ್ಯೆ: 6ಸಂವಿ/ಸಿ.ಓ.ಪಿ/2004, ದಿನಾಂಕ: 31ನೇ ಮಾರ್ಚ್‌, 2004 
ದಿನಾಂಕ: 16.2.2004 ರಂದು ನಾನು ಬೆಂಗಳೂರು ನಗರದ ಹೃದಯ ಭಾಗದ ಪ್ರಮುಖ ರಸ್ತೆಗಳಲ್ಲಿ ಒಂದಾದ ನರಸಿಂಹರಾಜ 
ರಸ್ತೆ, ಎಸ್‌.ಜೆ.ಪಿ. ರಸ್ತೆ ಹಾಗೂ ಟೌನ್‌ಹಾಲ್‌ ವೃತ್ತದ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಸುಗಮ ಸಂಚಾರದ ದೃಷ್ಟಿಯಿಂದ ಕೆಲವೊಂದು 
ರಸ್ತೆಗಳಲ್ಲಿ ಸಂಚಾರವನ್ನು ನಿರ್ಬಂಧಿಸಿ ಏಕಮುಖ ಸಂಚಾರ ವ್ಯವಸ್ಥೆಯನ್ನು ದಿನಾಂಕ: 21.2.2004 ರಿಂದ ಪ್ರಾಯೋಗಿಕವಾಗಿ ಒಂದು 
ತಿಂಗಳ ಕಾಲ ಜಾರಿಯಲ್ಲಿರುವಂತೆ ಆದೇಶ ಹೊಡಡಿಸಿರುತ್ತೇನೆ. 
ಬೆಂಗಳೂರು ನಗರದಲ್ಲಿ ಇತ್ತೀಚೆಗೆ ಅತಿ ಹೆಚ್ಚಿನ ಸಂಚಾರ ಒತ್ತಡವಿದ್ದು ಆಗಿಂದಾಗ್ಗೆ ವಾಹನ ಚಾಲಕರಿಗೆ ಅನಾನುಕೂಲವಾಗಿ 
ಕಂಡಿದ್ದು ತುರ್ತಾಗಿ ಸುಗಮ ಸಂಚಾರಕ್ಕೋಸ್ಕರ ಪರಿಹಾರವನ್ನು ಕಂಡುಕೊಳ್ಳಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಯಿತು. ಹಾಗೂ 
ಮೇಲ್ಸೇತುವೆ ನಿರ್ಮಾಣ, ವರ್ತುಲ ರಸ್ತೆ ನಿರ್ಮಾಣಕ್ಕೆ ಅಧಿಕ ವೆಚ್ಚವಾಗುವುದರ ಜೊತೆಗೆ ಹೆಚ್ಚಿನ ಕಾಲ ತೆಗೆದುಕೊಳ್ಳಲಿದ್ದು ಈ ನಿಟ್ಟಿನಲ್ಲಿ 
ತಕ್ಷಣ ಸುಗಮ ಸಂಚಾರಕ್ಕಾಗಿ ಕೆಲವು ರಸ್ತೆಗಳಲ್ಲಿ ತಾತ್ಕಾಲಿಕವಾಗಿ ಏಕ ಮುಖ ಸಂಚಾರ ವ್ಯವಸ್ಥೆಯನ್ನು ಜಾರಿಗೆ ತರುವುದು ಅವಶ್ಯಕವಾಗಿ 
ಕಂಡು ಬಂದಿರುತ್ತದೆ. 
ಇದರ ಬಗ್ಗೆ ತಜ್ಞರ ಹಾಗೂ ವಿವಿಧ ಸಂಸ್ಥೆಗಳ ಅಭಿಪ್ರಾಯವನ್ನು ಪಡೆದು ವಾಹನ ಸಂಚಾರ ದಟ್ಟಣೆಯನ್ನು ಕಡಿಮೆಗೊಳಿಸಲು 
ಹಾಗೂ ಸುಗಮ ಸಂಚಾರಕ್ಕಾಗಿ, ಅಪಘಾತಗಳ ನಿಯಂತ್ರಣ ಸಲುವಾಗಿ ಹಾಗೂ ವಾಯು ಮಾಲಿನ್ಯವನ್ನು ತಡೆಗಟ್ಟುವ ಸಲುವಾಗಿ ಈ 
ಮೇಲ್ಕಂಡ ರಸ್ತೆಗಳಲ್ಲಿ ಏಕಮುಖ ಸಂಚಾರದ ವ್ಯವಸ್ಥೆಯನ್ನು ದಿನಾಂಕ: 21.2.2004 ರಿಂದ ಒಂದು ತಿಂಗಳ ಕಾಲ ಪ್ರಾಯೋಗಿಕವಾಗಿ 
ಜಾರಿಯಲ್ಲಿ ಬರುವಂತೆ ಹೊರಡಿಸಿದ್ದ ಆದೇಶವನ್ನು ಮುಂದುವರಿಸುವುದು ಅವಶ್ಯಕವಾಗಿ ಕಂಡು ಬಂದಿರುತ್ತದೆ. 
ಆದ್ದರಿಂದ ಕಲಂ 115 ಮೋಟಾರ್‌ ವಾಹನ ಕಾಯ್ದೆ 1988 ಹಾಗೂ ಕಲಂ 3 ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಲ್‌ ಆಕ್ಟ್‌ 1960ರ 
ಪ್ರಕಾರ ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿರುವ ಅಧಿಕಾರವನ್ನು ಚಲಾಯಿಸಿ ಎಸ್‌. ಮರಿಸ್ವಾಮಿ, ಐ.ಪಿ.ಎಸ್‌. ಪೊಲೀಸ್‌ ಕಮೀಷನರ್‌, 
ಬೆಂಗಳೂರು ನಗರ ಆದ ನಾನು ಈ ಕೆಳಕಂಡಂತೆ ಸಂಚಾರ ನಿರ್ಬಂಧನೆಗಳನ್ನು ಆದೇಶಿಸಿರುತ್ತೇನೆ. 
1. ಎನ್‌.ಆರ್‌. ವೃತ್ತದ ಎಲ್‌.ಐ.ಸಿ. ಕಟ್ಟಡದ ಮುಂಭಾಗದಲ್ಲಿರುವ ವೃತ್ತವನ್ನು ನವೀಕರಿಸಿ ಹಡ್ಸನ್‌ ವೃತ್ತದಿಂದ ಬಂದಂತಹ 
ವಾಹನಗಳು ಓ.ಟಿ.ಸಿ. ರಸ್ತೆ (ಪೈ ಹೋಟೆಲ್‌ ರಸ್ತೆ ಗೆ ಹೋಗುವುದನ್ನು ನಿಷೇಧಿಸಲಾಗಿದೆ. 
2. ಎನ್‌.ಆರ್‌. ವೃತ್ತದ ಬಳಿ ಬಂದು ಬಲತಿರುವು ತೆಗೆದುಕೊಂಡು ಮಿಷನ್‌ ರಸ್ತೆಯ ಕಡೆಗೆ ಹೋಗುವ ಎಲ್ಲಾ ರೀತಿಯ ವಾಹನಗಳ 
ಸಂಚಾರವನ್ನು ನಿಷೇಧಿಸಲಾಗಿದೆ. 
3. ಎಸ್‌.ಜೆ.ಪಿ. ರಸ್ತೆಯಿಂದ ಬಂದಂತಹ ಎಲ್ಲಾ ವಾಹನಗಳು ಎಸ್‌.ಜೆ.ಪಿ. ರಸ್ತೆಯ ಯಲ್ಲಮ್ಮ ಆಸ್ಪತ್ರೆಯ ಬಳಿ ಎಡ ತಿರುವು 
ತೆಗೆದುಕೊಂಡು ಹಾಗೆಯೇ ಮುಂದೆ ಸಾಗಿ ಪೈಲ್ಹಾನ್‌ ಕೃಷ್ಣಪ್ಪ ರಸ್ತೆಯ ಮತ್ತು ಓ.ಟಿ.ಸಿ. ರಸ್ತೆಯ ಜಂಕ್ಷನ್‌ ಬಳಿ ಬಲ ತಿರುವು 


ವಿ 


೮೦೨ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ಭಾಗ - ೩ 





ತೆಗೆದುಕೊಂಡು ಮಿಷನ್‌ ರಸ್ತೆ ಮತ್ತು ಹಲಸೂರು ಗೇಟ್‌ ಪೊಲೀಸ್‌ ಠಾಣೆಯ ಹಾಗೂ ಹಡ್ಸನ್‌ ವೃತ್ತದ ಕಡೆಗೆ 
ಸಾಗಬಹುದಾಗಿರುತ್ತದೆ. ಮತ್ತು ಓ.ಟಿ.ಸಿ. ರಸ್ತೆಯಲ್ಲಿ ಪೈ ಹೋಟೆಲ್‌ ಕಡೆಯಿಂದ ಪೈಲ್ವಾನ್‌ ಕೃಷ್ಣಪ್ಪ ರಸ್ತೆ ಜಂಕ್ಷನ್‌ ಕಡೆಗೆ 
ಬರುವಂತಹ ಎಲ್ಲಾ ರೀತಿಯ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿದೆ. ಸದರಿ ರಸ್ತೆಯಲ್ಲಿದ್ದ ಪಾರ್ಕಿಂಗ್‌ ವ್ಯವಸ್ಥೆಯನ್ನು 
ಹಾಗೆಯೇ ಮುಂದುವರೆಸಲಾಗಿದೆ. 
4. ಹಡ್ಸನ್‌ ವೃತ್ತದಿಂದ ಬಂದಂತಹ ವಾಹನಗಳು ನಗರ್ತರ ಪೇಟೆ ಹಾಗೂ ಎಸ್‌.ಪಿ. ರಸ್ತೆಯನ್ನು ಸೇರಲು ಟೌನ್‌ ಹಾಲ್‌ ವೃತ್ತದ 
ಮೂಲಕ ಬಂದು ಕಾಮತ್‌ ಹೋಟೆಲ್‌ ಮುಂಭಾಗ ಬಲತಿರುವು ತೆಗೆದುಕೊಂಡು ಪೈಲ್ಹಾನ್‌ ಕೃಷ್ಣಪ್ಪ ರಸ್ತೆಯ ಮುಖಾಂತರ 
ಎಸ್‌.ಪಿ. ರಸ್ತೆ, ನಗರ್ತರ ಪೇಟೆ ಮುಖ್ಯ ರಸ್ತೆಗಳಿಗೆ ಸೇರಬಹುದಾಗಿದೆ. ಪೈಲ್ವಾನ್‌ ಕೃಷ್ಣಪ್ಪ ರಸ್ತೆಯಲ್ಲಿ ನೀಡಲಾಗಿರುವ 
ಪಾರ್ಕಿಂಗ್‌ ವ್ಯವಸ್ಥೆಯನ್ನು ನಿಷೇಧಿಸಲಾಗಿದ್ದು, ಕ್ರಾಸ್‌ ರಸ್ತೆಯಲ್ಲಿ ಪಾರ್ಕಿಂಗ್‌ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ. 
ಅಂತೆಯೇ 1988ರ ಮೋಟಾರ್‌ ವಾಹನ ಕಾಯ್ದೆ ಕಲಂ 116 ಹಾಗೂ 1960ರ ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಲ್‌ ಆಕ್ಟ್‌ನ ಕಲಂ 
4 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಮೇಲ್ಕಂಡ ನಿರ್ಬಂಧನೆಗಳನ್ನು ಜಾರಿಗೊಳಿಸಲು ಬೇಕಾದ ಅಗತ್ಯ ಸೂಚನಾ 
ಫಲಕಗಳನ್ನು ಸೂಕ್ತ ಸ್ಥಳಗಳಲ್ಲಿ ಅಳವಡಿಸಲು ಸಹ ಆದೇಶ ನೀಡಿರುತ್ತೇನೆ. 

ಈ ಆದೇಶವನ್ನು ಖಾಯಂ ಆಗಿ ಮುಂದುವರಿಸಲು ದಿನಾಂಕ: 31.3.2004 ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ ಜಾರಿಗೆ 
ತರಲು ಆದೇಶ ನೀಡಿರುತ್ತೇನೆ. 


ಪಿ.ಆರ್‌. 553 ಎಸ್‌. ಮರಿಸ್ವಾಮಿ, ಪೊಲೀಸ್‌ ಕಮೀಷನರ್‌, ಬೆಂಗಳೂರು ನಗರ. 


PROCEEDINGS OF THE REGISTRAR OF CO-OPERATIVE SOCIETIES IN KARNATAKA, 
BANGALORE 
No. LDB/14/LFD/2003-04, Dated: 27th March 2004 
Sub: Floatation of Special Development Debentures by the KSCA & RD Bank under 
various schemes for Rs. 8,02,78,600/- issue of orders-reg. 

Ref: 1) Proposal No. FS/DEB/860/2003-04 Dated: 26-3-2004 of the KSCA & RD Bank 
Ltd., Bangalore addressed to NABARD, Bangalore, forwarding the proposal for 
Floatation of Special Development Debentures for Rs. 8,02,78,600/- for their 
approval. 

2) Letter No. NB/(BL)/ICD/10488/LDB-12/2003-04, dated: 27-3-04 of the NABARD, 
Bangalore addressed to the Managing Director, KSCA & RD Bank, under copy 
to the Registrar of Co-operative Societies in Karnataka, Bangalore conveying 
their approval to the proposal cited above at 1, for Rs. 8,02,78,600/-. 

3) Government O.M. No. FD.95.RLG.68: Dated 11-11-1971. 

4) Letter No. CMW : 134 : CLS 2002, Bangalore Dated: 1-8-2003 sanctioning the 
Government Guarantee for Rs. 166.00 crores on behalf of the KSCA & RD Bank 
for the year 2003-2004. 

5) Proposal No. FS/DEB/865/2003-04, Dated: 27-3-2004 of the KSCA & RD Bank, 
addressed to this office requesting for issue of orders for the floatation of the 
debentures approved by the NABARD as cited in Ref. 2 above. 

PREAMBLE: 

The Karnataka State Co-operative Agriculture and Rural Development Bank Ltd., in its letter cited 
(1) has forwarded a proposal to the National Bank for Agriculture and Rural Development, Bangalore for 
floatation of Special Development Debentures under various schemes for Rs. 8,02,78,600/- and has 
requested them for their approval. On considering the proposal of the KARNATAKA STATE CO- 
OPERATIVE AGRICULTURE AND RURAL DEVELOPMENT BANK cited above at (1) the National Bank 
for Agriculture and Rural Development, Bangalore in their letter above at (2) has conveyed their approval 
for the floatation and agreed to subscribe to Special Development Debentures floated by the Bank to the 
extent of Rs. 7,59,79,000/- The contribution from State Government and Central Government is to the 
extent of Rs. 21,49,800/- each Government in its O.M. cited above at (3) has prescribed the terms and 
conditions to be imposed by Government while guaranteeing the debentures to be floated by any 
institution. In the Government order cited above at (4), Government has issued the Government 
guarantee on behalf of the Karnataka State Co-operative Agriculture and Rural Development Bank for the 
year 2003-2004 and has authorised the Registrar of Co-operative Societies to issue order etc., upto Rs. 
10.00 crore on each occasion, and to make the contribution to the debentures according to the pattern 
approved by the NABARD. All the relevant terms and conditions applicable to the Karnataka State Co- 
operative Agriculture and Rural Development Bank as per references cited above at (3) and (4) are to be 
followed. The Karnataka State Co-operative Agriculture and Rural Development Bank, in its letter cited at 
(5) has requested this office for issue of orders for floatation of debentures as approved by the National 
Bank for Agriculture and Rural Development vide reference cited above at (2). 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ೮೦೩ 





ORDER 

1. Registrar of Co-operative Societies in Karnataka, Bangalore, hereby permits the Karnataka State 
Co-operative Agriculture and Rural Development Bank Ltd., Bangalore, as per Government Order 
cited at reference (4) above, to float Special Development Debentures to the extent of Rs. 
8,02,78,600/- (Rupees Eight Crores Two Lakhs Seventyeight Thousand Six Hundred Only) 
limiting the amount of debentures to the value of accumulated un-encumbered mortgages 
secured for implementing the National Bank for Agriculture and Rural Development scheme, as 
per the details indicated hereunder, subject to the terms and conditions stipulated in the 
ANNEXURE-1 to this order. 

2. Sanction is hereby accorded to contribute a sum of Rs. 21,49,800/- (Rupees Twentyone Lakhs 
Fortynine Thousand Eight Hundred Only) being the State Government share of contribution to the 
various Special Development Debentures to be floated by the Karnataka State Co-operative 
Agriculture and Rural Development Bank Ltd., Bangalore, as approved by the National Bank for 
Agriculture and Rural Development vide their letter above at (2). 

3. The currency for floating these debentures would be up to 31-3-2004. 

4. General Manager and Manager of the Karnataka State Co-operative Agriculture and Rural 
Development Bank are authorised jointly to draw the amount on a payees receipt duly 
countersigned by the Additional Registrar of Co-operative Societies (ADM & DEV), Head Office, 
Bangalore. 

The expenditure of Rs. 21,49,800/- (Rupees Twenty One Lakhs Forty Nine Thousand Eight 
Hundred only) in this behalf towards Government of Karnataka share of contribution may be met under 
the budget Head "6416-Loans for Agricultural Financial Institutions-190 Loans to public sector and other 
undertakings-1-K.S. Co-operative Agriculture and RD Bank-01 Loans for purchase of debentures." 
(6416-00-190-1-01) 


PR-554 Registrar of Co-operative Societies in Karnataka, Bangalore. 
PROCEEDINGS OF THE REGISTRAR OF CO-OPERATIVE SOCIETIES IN KARNATAKA, 
BANGALORE 


No. LDB/13/LFD/2003-04, Dated: 27th March 2004 
Sub: Floatation of Special Development Debentures by the KSCA & RD Bank under 
various schemes for Rs. 9,57,68,100/- issue of orders-reg. 
Ref: 1) Proposal No. FS/DEB/860/2003-04 Dated: 26-3-2004 of the KSCA & RD Bank 
Ltd., Bangalore addressed to NABARD, Bangalore, forwarding the proposal for 
Floatation of Special Development Debentures for Rs. 9,57,68,100/- for their 
approval. 

2) Letter No. NB/(BL)/ICD/10488/LDB-12/2003-04, dated: 27-3-04 of the NABARD, 
Bangalore addressed to the Managing Director, KSCA & RD Bank, under copy 
to the Registrar of Co-operative Societies in Karnataka, Bangalore conveying 
their approval to the proposal cited above at 1, for Rs. 9,57,68,100/-. 

3) Government O.M. No. FD.95.RLG.68: Dated 11-11-1971. 

4) G.0. No. CMW: 134 : CLS 2002, Bangalore Dated: 1-8-2003 sanctioning the 
Government Guarantee for Rs. 166.00 crores on behalf of the KSCA & RD Bank 
for the year 2003-2004. 

5) Proposal No. FS/DEB/863/2003-04, Dated: 27-3-2004 of the KSCA & RD Bank, 
addressed to this office requesting for issue of orders for the floatation of the 
debentures approved by the NABARD as cited in Ref. 2 above. 

PREAMBLE: 

The Karnataka State Co-operative Agriculture and Rural Development Bank Ltd., in its letter cited 
(1) has forwarded a proposal to the National Bank for Agriculture and Rural Development, Bangalore for 
floatation of Special Development Debentures under various schemes for Rs. 9,57,68,100/- and has 
requested them for their approval. On considering the proposal of the KARNATAKA STATE CO- 
OPERATIVE AGRICULTURE AND RURAL DEVELOPMENT BANK cited above at (1) the National Bank 
for Agriculture and Rural Development, Bangalore in their letter above at (2) has conveyed their approval 
for the floatation and agreed to subscribe to Special Development Debentures floated by the Bank to the 
extent of Rs. 8,73,17,500/- The contribution from State Government and Central Government is to the 
extent of Rs. 42,25,300/- each Government in its O.M. cited above at (3) has prescribed the terms and 
conditions to be imposed by Government while guaranteeing the debentures to be floated by any 
institution. In the Government order cited above at (4), Government has issued the Government 
guarantee on behalf of the Karnataka State Co-operative Agriculture and Rural Development Bank for the 


ಆಂ೪ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ಭಾಗ - ೩ 





year 2003-2004 and has authorised the Registrar of Co-operative Societies to issue order etc., upto Rs. 
10.00 crore on each occasion, and to make the contribution to the debentures according to the pattern 
approved by the NABARD. All the relevant terms and conditions applicable to the Karnataka State Co- 
operative Agriculture and Rural Development Bank as per references cited above at (3) and (4) are to be 
followed. The Karnataka State Co-operative Agriculture and Rural Development Bank, in its letter cited at 
(5) has requested this office for issue of orders for floatation of debentures as approved by the National 
Bank for Agriculture and Rural Development vide reference cited above at (2). 
ORDER 

1. Registrar of Co-operative Societies in Karnataka, Bangalore, hereby permits the Karnataka State 
Co-operative Agriculture and Rural Development Bank Ltd., Bangalore, as per Government Order 
cited at reference (4) above, to float Special Development Debentures to the extent of Rs. 
9,57,68,100/- (Rupees Nine Crores Fifty Seven Lakhs Sixty Eight Thousand one Hundred Only) 
limiting the amount of debentures to the value of accumulated un-encumbered mortgages 
secured for implementing the National Bank for Agriculture and Rural Development scheme, as 
per the details indicated hereunder, subject to the terms and conditions stipulated in the 
ANNEXURE-1 to this order. 

2. Sanction is hereby accorded to contribute a sum of Rs. 42,25,300/- (Rupees Forty two lakhs 
Twenty Five Thousand Three Hundred Only) being the State Government share of contribution to 
the various Special Development Debentures to be floated by the Karnataka State Co-operative 
Agriculture and Rural Development Bank Ltd., Bangalore, as approved by the National Bank for 
Agriculture and Rural Development vide their letter above at (2). 

3. The currency for floating these debentures would be up to 31-3-2004. 

4. General Manager and Manager of the Karnataka State Co-operative Agriculture and Rural 
Development Bank are authorised jointly to draw the amount on a payees receipt duly 
countersigned by the Additional Registrar of Co-operative Societies (ADM & DEV), Head Office, 
Bangalore. 

The expenditure of Rs. 42,25,300/- (Rupees Forty two lakhs Twenty Five Thousand Three 
Hundred Only) in this behalf towards Government of Karnataka share of contribution may be met under 
the budget Head "6416-Loans for Agricultural Financial Institutions-190 Loans to public sector and other 
undertakings-1-K.S. Co-operative Agriculture and RD Bank-01 Loans for purchase of debentures." 
(6416-00-190-1-01) 


PR-555 Registrar of Co-operative Societies in Karnataka, Bangalore. 


ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಗಳ ಕಾರ್ಯಾಲಯ, ಮುಧೋಳ 

ಸಂಖ್ಯೆ: ತಾಸಕಅ:ಸಿಬ್ಬಂದಿ:ಕಮಾಪಹಅ।ಅ.ಪ್ರಕಟಣೆ/ಸಿಆರ್‌/2003-04, ದಿನಾಂಕ: 26ನೇ ಮಾರ್ಚ್‌ 2004 

ವಿಷಯ: ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ 2000 ಹಾಗೂ 2002ರ ಅನುಷ್ಠಾನದ ಬಗ್ಗೆ. 

ಉಲ್ಲೇಖ: ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ-56 / ಯೋಮಸ-02 (1) ದಿನಾಂಕ: 18.7.2002. 

ಕರ್ನಾಟಕ ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮ, 2000 ಮತ್ತು ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ನಿಯಮಗಳು 
2002 ಈಗಾಗಲೇ ಜಾರಿಗೆ ಬಂದಿದ್ದು, ಸದರಿ ಅಧಿನಿಯಮದ ರೀತ್ಯಾ ಎಲ್ಲಾ ಸಾರ್ವಜನಿಕ ಪ್ರಾಧಿಕಾರಗಳು (ಕಛೇರಿಗಳು) ಅಧಿನಿಯಮದ 
ಸೆಕ್ಷನ್‌ 2 (ಎ) ಅಡಿಯಲ್ಲಿ ವ್ಯಾಖ್ಯಾನಿಸಿರುವಂತೆ ಸಕ್ಷಮ ಹಾಗೂ ಮೇಲ್ಮನವಿ ಪ್ರಾಧಿಕಾರಗಳನ್ನು ನೇಮಿಸಬೇಕಾಗಿರುತ್ತದೆ. ಅದರಂತೆ ಜಿಲ್ಲಾ 
ಮಟ್ಟದ ಹಂತದಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ಸಕ್ಷಮ ಹಾಗೂ ಮೇಲ್ಲನವಿ ಪ್ರಾಧಿಕಾರಿಗಳಾಗಿ ಈ ಕೆಳಗಿನಂತೆ 
ನೇಮಿಸಲಾಗಿದೆ. 
ತಾಲ್ಲೂಕು ಮಟ್ಟದಲ್ಲಿ ಸಕ್ಷಮ ಪ್ರಾಧಿಕಾರ ಅಪೀಲು ಪ್ರಾಧಿಕಾರ 
ಕಛೇರಿ ಅಧೀಕ್ಷಕರು ತಾಲ್ಲೂಕು ಸಮಾಜ ಕಲ್ಕಾಣಾಧಿಕಾರಿಗಳು 

ಸರ್ಕಾರದ ಅಧಿನಿಯಮದ ಸೆಕ್ಷನ್‌ 3(ಬಿ) ಅಡಿಯಲ್ಲಿ ನಿಗದಿಪಡಿಸಿದಂತೆ ಈ ಕೆಳಗೆ ತಿಳಿಸಿರುವ 4 ಶೀರ್ಷಿಕೆಗಳಲ್ಲಿ ತಿಳಿಸಿರುವ 
ವಿವರಗಳನ್ನು ಸಾರ್ವಜನಿಕ ಪ್ರಕಟಣೆಗಾಗಿ ಈ ಕೆಳಗಿನಂತೆ ತಿಳಿಯಪಡಿಸಿದೆ. 
1. ಇಲಾಖೆಯ ಸಂಘಟನೆ ಪ್ರಕಾರ್ಯಗಳು ಮತ್ತು ಕರ್ತವ್ಯಗಳ ವಿವರಗಳು: 

ತಾಲ್ಲೂಕು ಹಂತದಲ್ಲಿ ತಾಲ್ಲೂಕು ಸಮಾಜ ಕಲ್ಕಾಣಾಧಿಕಾರಿಗಳ ಕಛೇರಿಯು ತಾಲ್ಲೂಕು ಪಂಚಾಯತ್‌ನ ವ್ಯಾಪ್ತಿಯಡಿಯಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದು, ಅಲ್ಲಿ ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಗಳು ಕಛೇರಿಯ ಮುಖ್ಯಸ್ಥರಾಗಿರುತ್ತಾರೆ. ಇವರಿಗೆ ಸಹಕರಿಸಲು ಈ 
ಕೆಳಗಿನಂತೆ ಪೂರಕ ಸಿಬ್ಬಂದಿ ವ್ಯವಸ್ಥೆ ಇರುತ್ತದೆ. 
1 ಕಛೇರಿ ಅಧೀಕ್ಷಕರು 1 ಹುದ್ದೆ 
2 ಪ್ರಥಮ ದರ್ಜೆ ಸಹಾಯಕರು 1 ಹುದ್ದೆ 
3 ದ್ವಿತೀಯ ದರ್ಜೆ ಸಹಾಯಕರು 1 ಹುದ್ದೆ 















































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ೮೦೫ 








4 ಬೆರಳಚ್ಚುಗಾರರು 1 ಹುದ್ದೆ 
ಗ್ರೂಪ್‌ “ಡಿ” ನೌಕರರು 1 ಹುದ್ದೆ 
ನಮ್ಮ ಅಧೀನದಡಿಯಲ್ಲಿ ಬರುವ ಎಲ್ಲಾ ಸಂಸ್ಥೆಗಳ ಹೆಸರು ಮತ್ತು ವಿವರ ಈ ಕೆಳಗಿನಂತಿದೆ. 
ಸಂಸ್ಥೆಗಳ ಯಾದಿ ಲಗತ್ತಿಸಿದೆ. 
ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ಜಿಲ್ಲಾ ಮತ್ತು ತಾಲ್ಲೂಕು ಮಟ್ಟದಲ್ಲಿ ಪ.ಜಾತಿ/ಪ.ವರ್ಗಗಳ ಸರ್ವತೋಮುಖ 
ಅಭಿವೃದ್ಧಿಗಾಗಿ ಈ ಕೆಳಕಂಡ ಹಲವಾರು ಶೈಕ್ಷಣಿಕ ಮತ್ತು ಆರ್ಥಿಕ ನೆರವಿನ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. 
ಅನುದಾನಿತ ವಿದ್ಯಾರ್ಥಿ ನಿಲಯಗಳಿಗೆ ಧನ ಸಹಾಯ. 
ಕಾಲೇಜು ವಿದ್ಯಾರ್ಥಿ ನಿಲಯಗಳು 
ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳು 
ಪರಿಶಿಷ್ಟ ಜಾತಿ / ವರ್ಗದ ವಿದ್ಯಾರ್ಥಿಗಳಿಗೆ ಭಾರತ ಸರ್ಕಾರದ ಮೆಟ್ರಿಕ್‌ ನಂತರದ ವಿದ್ಯಾರ್ಥಿ ವೇತನ. 
1 ರಿಂದ 4ನೇ ತರಗತಿವರೆಗೆ ವಿದ್ಯಾರ್ಥಿ ವೇತನ. 
ಮಹಿಳೆಯರಿಗೆ ತರಬೇತಿ ಕೇಂದ್ರ 
ಪ.ಜಾತಿ / ಪ. ವರ್ಗಗಳ ಜನರಿಗಾಗಿ ವಿದ್ಯಾರ್ಥಿ ನಿಲಯಗಳ ನಿರ್ಮಾಣ. 
ಕಾಲೇಜು ವಿದ್ಯಾರ್ಥಿಗಳಿಗೆ ಸರ್ಕಾರಿ ವಸತಿ ನಿಲಯಗಳ ಪ್ರಾರಂಭ. 
ಪರಿಶಿಷ್ಟ ಜಾತಿ / ವರ್ಗದ ವಿದ್ಯಾರ್ಥಿ ನಿಲಯಗಳು 
. ಕಾಲೇಜು ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಬಹುಮಾನ. 
- ಕಾನೂನು ಪದವೀಧರರಿಗೆ ಶಿಷ್ಯವೇತನ. 
. ವಿಶೇಷ ಘಟಕ ಯೋಜನೆಗೆ ವಿಶೇಷ ಕೇಂದ್ರೀಯ ನೆರವು 
- ಕಂಪ್ಯೂಟರ್‌ ತರಬೇತಿ 
- ಜಾತಿ ಸಿಂಧುತ್ವ 
- 6 ರಿಂದ 7ನೇ ತರಗತಿ ಪ. ಜಾತಿಯ ಬಾಲಕಿಯರಿಗೆ ಪ್ರೋತ್ಸಾಹ ಶಿಷ್ಯ ವೇತನ. 
. ಅಂತರ ಜಾತಿ ವಿವಾಹವಾದ ದಂಪತಿಗಳಿಗೆ ಪ್ರೋತ್ಸಾಹ ಧನ. 
- ಹೊಲಿಗೆ ಯಂತ್ರಗಳ ಸರಬರಾಜು 
- ರಾಜ್ಯ ಮೆಟ್ರಿಕ್‌ ನಂತರದ ವಿದ್ಯಾರ್ಥಿಗಳಿಗೆ ಶಿಷ್ಯವೇತನ. 
- ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ. / ಪದವಿ / ಸ್ನಾತಕೋತ್ತರ ಪರೀಕ್ಷೆಗಳಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಪುರಸ್ಕಾರ 
ಬಹುಮಾನ. 
- ಹೆಚ್ಚಿನ ಊಟ ಮತ್ತು ವಸತಿ ವೆಚ್ಚಗಳ ಸಹಾಯ. 
. ಅನೈರ್ಮಲ್ಯಕರ ವೃತ್ತಿಗಳಲ್ಲಿ ತೊಡಗಿರುವ ಪಾಲಕರ ಮಕ್ಕಳಿಗೆ ಮೆಟ್ರಿಕ್‌ ಪೂರ್ವ ವಿದ್ಯಾರ್ಥಿ ವೇತನ. 
2. ಅಧಿಕಾರಿಗಳು ಮತ್ತು ನೌಕರರ ಅಧಿಕಾರಗಳು ಮತ್ತು ಕರ್ತವ್ಯಗಳು ಹಾಗೂ ತೀರ್ಮಾನ ಕೈಗೊಳ್ಳುವಲ್ಲಿ ಅನುಸರಿಸುವ 
ಕಾರ್ಯವಿಧಾನ:- 
ಮೇಲೆ ವಿವರಿಸಿರುವಂತೆ ಶೀರ್ಷಿಕೆ (1) ರಲ್ಲಿ ತಿಳಿಸಿರುವ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ತಾಲ್ಲೂಕು ಸಮಾಜ ಕಲ್ಯಾಣ 
ಅಧಿಕಾರಿಗಳ ಕಛೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ತಾಲ್ಲೂಕು ಮಟ್ಟದಲ್ಲಿ ಎಲ್ಲಾ ವಿಭಾಗಗಳ ವಿಷಯಗಳ ಬಗ್ಗೆ ಅಂತಿಮ ತೀರ್ಮಾನ 
ಕೈಗೊಳ್ಳುವ ಅಧಿಕಾರವು, ತಾಲ್ಲೂಕು ವಲಯದಲ್ಲಿ ಸಂಬಂಧಿಸಿದ ತಾಲ್ಲೂಕು ಪಂಚಾಯತ್‌ನ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಇರುತ್ತದೆ. 
ಅಧಿಕಾರಿಗಳ ಕರ್ತವ್ಯಗಳು:- 
ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಗಳು:- ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಗಳು ನಿರ್ವಹಿಸುವ ಪ್ರತಿಯೊಂದು ಕರ್ತವ್ಯಗಳ 
ಬಗ್ಗೆ ಜಾಬ್‌ ಚಾರ್ಟ್‌ನ ಪ್ರತಿ ಲಗತ್ತಿಸಿದೆ. 
3. ಕಛೇರಿ ಸಿಬ್ಬಂದಿಯವರ ಕರ್ತವ್ಯ ನಿರ್ವಹಣೆ ವಿವರಗಳು:- 
ಕಛೇರಿ ಸಿಬ್ಬಂದಿ ವರ್ಗದವರು ಸಂಬಂಧಿಸಿದ ಅಧಿಕಾರಿಗಳ ವ್ಯಾಪ್ತಿಯಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಆಯಾ ಅಧಿಕಾರಿಗಳಿಗೆ 
ಪೂರಕವಾಗಿ ಸಹಾಯವಾಗುವಂತೆ ಕಾರ್ಯನಿರ್ವಹಿಸುವರು. ಸಾರ್ವಜನಿಕರಿಂದ ಮೇಲಾಧಿಕಾರಿಗಳ ಕಛೇರಿಯಿಂದ ಹಾಗೂ ಅಧೀನ 
ಅಧಿಕಾರಿಗಳಿಂದ ಬರುವಂತಹ ಎಲ್ಲಾ ಕಾಗದ ಪತ್ರಗಳನ್ನು ಸಾಮಾನ್ಯ ಸ್ವೀಕೃತಿ ಶಾಖೆಯಲ್ಲಿ ಸ್ವೀಕರಿಸಿ, ಸಂಬಂಧಿಸಿದ ಅಧಿಕಾರಿಗಳ ಹಾಗೂ 
ಕಛೇರಿ ಅಧೀಕ್ಷಕರ ಕಿರುಸಹಿ ಮಾಡಿಸಿದ ನಂತರ ಸದರಿ ಪತ್ರಗಳನ್ನು ನೋಂದಾಯಿಸಿ ಸಂಬಂಧಪಟ್ಟ ವಿಷಯ ನಿರ್ವಾಹಕರಿಗೆ ಸ್ವೀಕೃತಿ 
ಪಡೆದು ನೀಡಲಾಗುವುದು. ತುರ್ತು ಟಪಾಲುಗಳ ಬಗ್ಗೆ ಆದ್ಯತೆ ಮೇರೆಗೆ ವಿಷಯ ನಿರ್ವಾಹಕರು ಕಛೇರಿ ಕೈಪಿಡಿಯ ಪ್ರಕಾರ ಕಡತವನ್ನು 
ಪ್ರಾರಂಭಿಸಿ, ಅಧಿಕಾರಿಗಳ ಅನುಮೋದನೆಗಾಗಿ ಅಥವಾ ಮಂಜೂರಾತಿಗಾಗಿ ಕ್ರಮ ಕೈಗೊಳ್ಳುವರು. 
3. ಇಲಾಖೆಯು ತನ್ನ ಪ್ರಕಾರ್ಯಗಳನ್ನು ನಿರ್ವಹಿಸುವಲ್ಲಿ ರೂಪಿಸಿರುವ ಗುಣಮಟ್ಟಗಳು: 
1. ಕಛೇರಿಯಲ್ಲಿ ಸ್ವೀಕರಿಸಲಾಗುವ ಎಲ್ಲಾ ಕಾಗದ ಪತ್ರಗಳನ್ನು ಸಾಮಾನ್ಯ ಸ್ವೀಕೃತಿ ಶಾಖೆಯಲ್ಲಿ ನೋಂದಾಯಿಸಿ ಆ ದಿನವೇ ವಿಷಯ 
ನಿರ್ವಾಹಕರಿಗೆ ನೀಡುವಂತಹ ವ್ಯವಸ್ಥೆ ಹಾಗೂ ನಿಗದಿತ ಅವಧಿಯೊಳಗೆ ಇತ್ಯರ್ಥಪಡಿಸುವುದು. 
2. ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ ಮಾಡಲು ಮಾಸಿಕ ಸಭೆಗಳನ್ನು ಏರ್ಪಡಿಸುವುದು. 




















೬೦ 00 - A ಊ ಜು YW VN =m 


=~ =m ವಾ ದಾ ಜಮ Om ್ಶ್ಲಸೆ 
೬೦ 0 JA ಲಾ ಊಉ ತು ಉಣ = Oo 


ಜಣಓು 
-್‌ © 


೮೦೬ 


ಕರ್ನಾಟಕ ರಾಜ್ಮಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ಬಾಗ - ೩ 





A ಲಾ Uu ಜು YW 


ಆಗಿಂದಾಗ್ಗೆ ಅಧಿಕಾರಿಗಳಿಂದ ಹಾಗೂ ಕಛೇರಿ ಅಧೀಕ್ಷಕರಿಂದ ವಿಷಯ ನಿರ್ವಾಹಕರ ಮೇಜು ತಪಾಸಣೆ ಕಾರ್ಯ. 

ಇಲಾಖಾ ಸಂಸ್ಥೆಗಳ ಸಿಬ್ಬಂದಿ ವರ್ಗದವರಿಗೆ ಕಾರ್ಯಾಗಾರ ನಡೆಸುವುದು. 

ಸರ್ಕಾರವು / ಮೇಲಾಧಿಕಾರಿಗಳು ನೀಡುವ ಆದೇಶಗಳನ್ನು ಹಾಗೂ ಸುತ್ತೋಲೆಗಳನ್ನು ತ್ವರಿತಗತಿಯಲ್ಲಿ ಪಾಲಿಸುವುದು. 

ಪ್ರತಿ ಮಾಹೆ ನಿಲಯ ಮೇಲ್ವಿಚಾರಕರ ಮಾಸಿಕ ಸಭೆ ಜರುಗಿಸುವುದು. 

ಸಾರ್ವಜನಿಕ ಕುಂದುಕೊರತೆಗಳ ನಿವಾರಣೆಯ ಬಗ್ಗೆ ಸಾರ್ವಜನಿಕರಿಗೆ ಸೂಕ್ತ ಮಾಹಿತಿ ನೀಡುವುದು. 

ಮಾಹಿತಿಯನ್ನು ಪಡೆಯುವುದಕ್ಕಾಗಿ ನಾಗರೀಕರಿಗೆ ದೊರೆಯಬಹುದಾದ ಅನುಕೂಲತೆಯ ವಿವರಗಳು:- 

ಇಲಾಖೆಯ ಕಾರ್ಯಕ್ರಮ ಹಾಗೂ ಯೋಜನೆಗಳಿಗೆ ಸಂಬಂಧಿಸಿದ ಮಾಹಿತಿಗಳು, ಆದೇಶಗಳು ವಾರ್ಷಿಕ ಸಂಕಲನ ಕ್ರಿಯಾ 
ಯೋಜನೆ ಹಾಗೂ ಕಿರುಹೊತ್ತಿಗೆಗಳನ್ನು ಸಾರ್ವಜನಿಕರ ಪ್ರಕಟಣೆಗಾಗಿ ನೀಡುವುದು. 

ಸಾರ್ವಜನಿಕ ಕುಂದುಕೊರತೆಗಳಿಗೆ ಸಂಬಂಧಿಸಿದಂತೆ, ಪ್ರತ್ಯೇಕ ಸಂಪರ್ಕಾಧಿಕಾರಿಗಳನ್ನು ನೇಮಿಸಿರುವುದು. 

ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ 2000 ರೀತ್ಕಾ ರಾಜ್ಯ ಮಟ್ಟದಲ್ಲಿ, ಜಂಟಿ ನಿರ್ದೇಶಕರು (ವಿ.ಘ.ಯೋ) 
ಯವರನ್ನು ಸಕ್ಷಮ ಪ್ರಾಧಿಕಾರವಾಗಿ ಹಾಗೂ ಸಮಾಜ ಕಲ್ಯಾಣ ಆಯುಕ್ತರವರನ್ನು ಮೇಲ್ಮನವಿ ಪ್ರಾಧಿಕಾರವನ್ನಾಗಿ ಹಾಗೂ ಜಿಲ್ಲಾ 
ಮಟ್ಟದಲ್ಲಿ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳನ್ನು ಸಕ್ಷಮ ಪ್ರಾಧಿಕಾರವನ್ನಾಗಿ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, 
ಜಿಲ್ಲಾ ಪಂಚಾಯತ್‌ರವರನ್ನು ಮೇಲ್ಲವವಿ ಪ್ರಾಧಿಕಾರಿಯನ್ನಾಗಿ ಹಾಗೂ ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಗಳನ್ನು ಮೇಲವವಿ 
ಪ್ರಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ. 

ಇಲಾಖೆಯಲ್ಲಿ ಮಂಜೂರಾತಿಗಾಗಿ ನೀಡಲಾಗಿರುವ ಕಾಲಾವಧಿ ನಿಗದಿ ವಿಚಾರಗಳನ್ನು ಸಾರ್ವಜನಿಕರಿಗೆ ತಿಳಿಸುವಂತಹ 
ಕಾರ್ಯಪಟ್ಟಿ ಮಾಡಿ ಪ್ರಕಟಿಸಿದೆ. 


ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಗಳು, ಮುಧೋಳ. 


ಅಧಿಕಾರಿಗಳ ಕರ್ತವ್ಯಗಳು : ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಗಳ ಕರ್ತವ್ಯಗಳು : ಮೂಲ ಕರ್ತವ್ಯಗಳು 


1. 


10. 


11. 


12. 


13. 


ತಾಲ್ಲೂಕಿನ ಪರಿಶಿಷ್ಟ ಜಾತಿ : ಪರಿಶಿಷ್ಟ ವರ್ಗಗಳ ಜನರ ಕಲ್ಮಾಣ ಕಾರ್ಯಕ್ರಮಗಳ ಅನುಷ್ಟಾನ ಅಧಿಕಾರಿಯಾಗಿ 
ಕಾರ್ಯನಿರ್ವಹಿಸುವುದು. 

ಪ್ರತಿ ತಿಂಗಳು ಕನಿಷ್ಟ ಪಕ್ಷ 15 ದಿನ ಪ್ರವಾಸ ಮಾಡುವುದು ಹಾಗೂ 10 ದಿನ ಹಳ್ಳಿಗಳಲ್ಲಿ ವಾಸ್ತವ್ಯ ಮಾಡುವುದು ಮತ್ತು 
ಪರಿಶಿಷ್ಟ ಜಾತಿ : ಪರಿಶಿಷ್ಟ ವರ್ಗದ ಜನರ ಕಾಲೋನಿಗಳಿಗೆ ತಪ್ಪದೇ ಭೇಟಿ ನೀಡುವುದು. 

ಇಲಾಖೆಯ ವಾರ್ಷಿಕ ಯೋಜನೆಯನ್ನು ತಯಾರಿಸಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್‌ ಹಾಗೂ 
ಜಿಲ್ಲಾ ಸಮಾಜ ಕಲ್ಕಾಣಾಧಿಕಾರಿಯವರಿಂದ ಒಪ್ಪಿಗೆ ಪಡೆದು ಹಣ ಬಿಡುಗಡೆ ಮಾಡಿಸಿಕೊಳ್ಳುವುದು. 

ತಾಲ್ಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಸಂಸ್ಥೆಗಳ ಮುಖ್ಯಸ್ಥರ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸುವುದು ಹಾಗೂ 
ಕಾರ್ಯಾಲಯದ ಸಿಬ್ಬಂದಿಯವರ ಕೆಲಸಗಳನ್ನು ತಪಾಸಣೆ ಮಾಡುವುದು. 

ಮೇಲಾಧಿಕಾರಿಗಳಿಗೆ ತಿಂಗಳ, 3 ತಿಂಗಳ, ಅರ್ಧ ವರ್ಷದ ಹಾಗೂ ವರ್ಷದಲ್ಲಿ ಸಾಧಿಸಿದ ಪ್ರಗತಿ ಪತ್ರಿಕೆಗಳನ್ನು ಸಲ್ಲಿಸುವುದು. 
ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳಿಗೆ ತಿಂಗಳ ಖರ್ಚಿನ ಮಾಹಿತಿ ಪಿರಾಡಿಕಲ್ಸ್‌ ಮಾಹಿತಿ ಹಾಗೂ ಚೆಕ್ಕುಗಳ ಶಿಷ್ಯವೇತನ 
ಮಂಜೂರು ಮಾಡಿ ಚೆಕ್‌ ಅಕೌಂಟ್ಸ್‌ ಮಾಹಿತಿ ತಯಾರಿಸಿ ಸಲ್ಲಿಸುವುದು. 

ತಾಲ್ಲೂಕಿನಲ್ಲಿಯ ಪರಿಶಿಷ್ಟ ಜಾತಿ : ಪರಿಶಿಷ್ಟ ವರ್ಗದ ಶಾಲೆಗಳಿಗೆ ಹೋಗುವ ಮಕ್ಕಳ ಮಾಹಿತಿಯನ್ನು ಹಾಗೂ ಮೂಲಭೂತ 
ಮಾಹಿತಿಯನ್ನು ತಯಾರಿಸಿ ಇಡುವುದು. 


ಪರಿಶಿಷ್ಟ ಜಾತಿ : ಪರಿಶಿಷ್ಟ ವರ್ಗದ 1 ರಿಂದ 10ನೇ ತರಗತಿಯ ಮೆಟ್ರಿಕ್‌ ಪೂರ್ವ ಶಿಷ್ಯವೇತನ ಹಾಗೂ ಮೆಟ್ರಿಕ್‌ ನಂತರದ 
ಶಿಷ್ಯವೇತನ ಮಂಜೂರು ಮಾಡುವುದು ಹಾಗೂ ಅದರ ಲೆಕ್ಕಪತ್ರ ಇಡುವುದು ಮತ್ತು ಶಿಷ್ಯವೇತನ ಹಂಚಿಕೆಯಾದ ಪಾವತಿಗಳನ್ನು 
ಇಡುವುದು. 

ತಾಲ್ಲೂಕಿನಲ್ಲಿಯ ಎಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಸಂಸ್ಥೆಗಳ ಪರಿವೀಕ್ಷಣೆ ಮಾಡುವುದಲ್ಲದೆ ಅನುದಾನಿತ ಮೆಟ್ರಿಕ್‌ ಪೂರ್ವ 
ಹಾಗೂ ಮೆಟ್ರಿಕ್‌ ನಂತರದ ವಸತಿ ನಿಲಯಗಳನ್ನು ವೀಕ್ಷಣೆ ಮಾಡುವುದು. 

ಎಸ್‌.ಎಸ್‌.ಎಲ್‌.ಸಿ. ಪರೀಕ್ಷೆಯಲ್ಲಿ ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ಬಹುಮಾನ ಹಣ 
ವಿತರಣೆ ಮಾಡುವುದು. 

ಪರಿಶಿಷ್ಟ ಜಾತಿ : ಪರಿಶಿಷ್ಟ ವರ್ಗದ ಶಾಲೆಗೆ ಹೋಗುವ ಮಕ್ಕಳಿಗೆ ಪುಕ್ಕಟೆಯಾಗಿ ಕೊಡುವ ಸಮವಸ್ತ್ರ ಹಾಗೂ ಪಠ್ಯ 
ಪುಸ್ತಕಗಳನ್ನು ಹಾಗೂ ಇತರೆ ಶೈಕ್ಷಣಿಕ ಸಹಾಯವನ್ನು ಸರಿಯಾಗಿ ವಿತರಣೆ ಮಾಡಿದ್ದಾರೆಯೇ ಹೇಗೆ ಅನ್ನುವುದನ್ನು 
ಖಚಿತಪಡಿಸಿಕೊಳ್ಳುವುದು. 

ಪರಿಶಿಷ್ಟ ಜಾತಿಯ ಜನರ ಕಾಲೋನಿಯಲ್ಲಿ ವಯಸ್ಕರ ಶಿಕ್ಷಣ ಯುವಜನ ಇಲಾಖೆ ಹಾಗೂ ಸಹಕಾರ ಇಲಾಖೆಯ ವತಿಯಿಂದ 
ಸಂಸ್ಥೆಗಳನ್ನು ಸ್ಥಾಪಿಸುವುದರಲ್ಲಿ ಸಹಕಾರ ನೀಡುವುದು. 

ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಷ್ಯವೇತನ ಸರಿಯಾಗಿ ವಿತರಣೆ ಮಾಡಿದ ಬಗ್ಗೆ ಹಾಗೂ ಬುಕ್‌ ಬ್ಯಾಂಕ್‌ ಯೋಜನೆಯಲ್ಲಿ ನೀಡಿದ 
ಸವಲತ್ತುಗಳನ್ನು ಉಪಯೋಗಿಸಿದ ಬಗ್ಗೆ ತಪಾಸಣೆ ಮಾಡುವುದು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ೮೦೭ 





14. 


15. 


16. 


17. 


18. 


19. 


ವಸತಿ ನಿಲಯಗಳ ಕಟ್ಟಡ ಕಟ್ಟುವುದು, ಸಮಾಜ ಮಂದಿರ ಕಟ್ಟುವುದು, ಕಲ್ಯಾಣ ಮಂದಿರ ಕಟ್ಟುವುದು ಹಾಗೂ ಶಾಲಾ ಕಟ್ಟಡ 
ಕಟ್ಟುವುದನ್ನು ಪರಿಶೀಲಿಸುವುದು ಹಾಗೂ ಕಾರ್ಯಗತ ಮಾಡುವುದು. 

ಟಿ.ಎಸ್‌.ಪಿ. ಯೋಜನೆ ಹೊರತುಪಡಿಸಿ ಹುಡ್ಕೋ, ಎನ್‌ಆರ್‌ಇಪಿ ಪಿಎಲ್‌ಆರ್‌ ಎಲ್‌ಸಿಎಚ್‌ ಯೋಜನೆ ಅಡಿಯಲ್ಲಿ ಯೋಗ್ಯ 
ಫಲಾನುಭವಿಗಳನ್ನು ಗುರುತಿಸುವುದು ಹಾಗೂ ಆಯ್ಕೆ ಮಾಡಿ ಸಂಬಂಧಿಸಿದ ಇಲಾಖೆಗೆ ಒದಗಿಸುವುದು. 

ಪರಿಶಿಷ್ಟ ಜಾತಿ : ಪರಿಶಿಷ್ಟ ವರ್ಗದ ಜನರ ಮೇಲೆ ನಡೆದ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಆರ್‌ ಸೆಲ್ಲಿನ 
ಅಧಿಕಾರಿಗಳೊಂದಿಗೆ ಸಹಕರಿಸುವುದು ಹಾಗೂ ತಾಲ್ಲೂಕು ಮಟ್ಟದ ನಾಗರಿಕ ಹಕ್ಕು ಸಂರಕ್ಷಣಾ ಸಮಿತಿಯ ಕಾರ್ಯದರ್ಶಿಯಾಗಿ 
ಕಾರ್ಯನಿರ್ವಹಿಸುವುದು. 

ನೈಸರ್ಗಿಕವಾಗಿ ಲುಕ್ಸಾನು ಹಾಗೂ ಬೆಂಕಿ ಅನಾಹುತದಲ್ಲಿ ನೊಂದ ಫಲಾನುಭವಿಗಳಿಗೆ, ಧನಸಹಾಯ ಮಾಡುವಲ್ಲಿ 
ಪ್ರಯತ್ನಿಸುವುದು. 

ಪರಿಶಿಷ್ಟ ಜಾತಿ : ಪರಿಶಿಷ್ಟ ವರ್ಗದ ಜನರ ಸಲುವಾಗಿ ಮನೆ ಜಾಗ, ಸೃಶಾನ ಜಾಗ, ಈಗಿನ ಕಾಲೋನಿಯನ್ನು ಹೆಚ್ಚಿಸುವ ಬಗ್ಗೆ 
ಹಾಗೂ ಪ್ರತ್ಯೇಕ ಕಾಲೋನಿ ನಿರ್ಮಾಣದ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆಯ ಸಂಸ್ಥೆಗಳ ಕಟ್ಟಡ ನಿರ್ಮಾಣ ಬಗ್ಗೆ ಭೂಮಿ 
ಖರೀದಿ ಬಗ್ಗೆ, ಪ್ರಕರಣಗಳನ್ನು ತಯಾರಿಸುವುದು. ಪರಿಶಿಷ್ಟ ಜಾತಿ : ಪರಿಶಿಷ್ಟ ವರ್ಗದ ಜನರಿಗೆ ಮನೆಗಳ ನಿರ್ಮಾಣ 
ಮಾಡಲು ಮಂಜೂರಾದ ಭೂಮಿಯನ್ನು ಹಾಗೂ ಲೀಜ್‌ ಮೇಲೆ ಕೊಟ್ಟ ಭೂಮಿಯನ್ನು ವಶಪಡಿಸಿಕೊಳ್ಳುವ ಕ್ರಮ 
ಜರುಗಿಸುವುದು. ಸರಕಾರಿ ಗ್ರಾಮ ಠಾಣ ಜಾಗೆಯನ್ನು ಅಭಿವೃದ್ಧಿಪಡಿಸಲು ಮತ್ತು ಮನೆ ಕಟ್ಟಲು ಕಂದಾಯ ಇಲಾಖೆಯಿಂದ 
ಪಡೆದುಕೊಳ್ಳುವ ಕ್ರಮ ಜರುಗಿಸುವುದು. 

ಆರ್ಥಿಕ ಮತ್ತು ಅಭಿವೃದ್ಧಿ: 

ಪರಿಶಿಷ್ಟ ಜಾತಿ : ಪರಿಶಿಷ್ಟ ವರ್ಗದ ಜನರ ಒಕ್ಕಲುತನ ಕಾಲೋನಿಗಳನ್ನು ನಿರ್ವಹಿಸುವುದು ಹಾಗೂ ಜಾಯಿಂಟ್‌ ಫಾರ್ಮ್‌, 
ಕೈಗಾರಿಕೆ, ಕೂಲಿಕಾರ ಸಹಕಾರಿ ಸಂಘಗಳನ್ನು ಅವರ ಅನುಕೂಲಕ್ಕಾಗಿ ಮಾಡುವುದು. 




















20. ತಾಲ್ಲೂಕಿನಲ್ಲಿ ಪರಿಶಿಷ್ಟ ಜಾತಿ : ಪರಿಶಿಷ್ಟ ವರ್ಗದ ಸೋಷಿಯಲ್‌ ಹಾಗೂ ಎಕಾನಾಮಿಕ್‌ ಸರ್ವೆ ಮಾಡಿ ಫಲಾನುಭವಿಗಳನ್ನು 
ವಿಶೇಷ ಘಟಕ ಯೋಜನೆ : ಐಆರ್‌ಡಿಪಿ : ಟಿಎಸ್‌ಪಿ : ಸಂತ್ಕೋದಯ : ಟ್ರಾಯ್‌ಜಂ ತಾಳಿಭಾಗ್ಯ : ಐಆರ್‌ಡಿಪಿ : ಗಂಗಾ 
ಕಲ್ಯಾಣ : ಭಾಗ್ಯಜ್ಯೋತಿ ಹಾಗೂ ನೇಗಿಲ ಭಾಗ್ಯ ಯೋಜನೆಗಳಿಗೆ ಗುರುತಿಸಿ ಸದರಿ ಯೋಜನೆಗಳನ್ನು ಕಾರ್ಯಗತ ಮಾಡುವುದು. 

21. ಭೂ ರೈತ ಕಾರ್ಮಿಕರನ್ನು ಗುರುತಿಸುವುದು. 

22; ಸ್ಥಳೀಯ ಸಂಸ್ಥೆಗಳಲ್ಲಿ ಕಾಯ್ದಿರಿಸಿದ ಶೇ. 18 ಹಣದಲ್ಲಿ ಯೋಜನೆಗಳನ್ನು ಕಾರ್ಯಗತ ಮಾಡುವುದು. 

23. ಅಂತರ್‌ಜಾತಿ ವಿವಾಹವಾದ ದಂಪತಿಗಳಿಗೆ ಸಹಾಯಧನ ಮಂಜೂರಿ ಕುರಿತು ಪ್ರಕರಣ ತಯಾರಿಸುವುದು. 

24. ಪರಿಶಿಷ್ಟ ಜಾತಿಯ ಜನರ ವಾಸದ ಮನೆಗಳಿಗೆ ಹಾಗೂ ಕಾಲೋನಿಗೆ ವಿದ್ಯುತ್‌ ಪೂರೈಕೆ ಕುರಿತು ಹಾಗೂ ಕುಡಿಯವ ನೀರಿನ 
ಪೂರೈಕೆ ಕುರಿತು ಸಮೀಕ್ಷೆ ಮಾಡುವುದು. 

25. ಪರಿಶಿಷ್ಟ ಜಾತಿ : ಪರಿಶಿಷ್ಟ ವರ್ಗದ ಜನರು ಯಾರು ವೃದ್ಧಾಪ್ಯ ವೇತನ, ವಿಧವಾ ವೇತನ, ಹೆರಿಗೆ ಭತ್ಯೆ, ಅಂಗವಿಕಲರ ಭತ್ಯೆ 
ಮತ್ತು ಕ್ರಾನಿಕ್‌ ರೋಗದಿಂದ ಬಳಲುವವರು ಇಂತಹ ಫಲಾನುಭವಿಗಳನ್ನು ಗುರುತಿಸಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಭೇಟಿಯಾಗಿ 
ಮಂಜೂರಿಸುವುದು. 

26. ಪರಿಶಿಷ್ಟ ಜಾತಿ : ಪರಿಶಿಷ್ಟ ವರ್ಗದ ಜನರು ತಮ್ಮ ಭೂಮಿಗಳನ್ನು ಮರಳಿ ಪಡೆಯುವಲ್ಲಿ ಸಹಾಯ ಮಾಡುವುದು ಹಾಗೂ 
ಭೂಮಿ ಮಂಜೂರಿಯಲ್ಲಿ ಸಹಾಯ ಮಾಡುವುದು. 
ಇತರೆ: 

27. ಸರಕಾರಿ ಇಲಾಖೆ, ಅರೆ ಸರಕಾರಿ ಇಲಾಖೆ, ಸ್ಥಳೀಯ ಸಂಸ್ಥೆ ಮತ್ತು ಔದ್ಯೋಗಿಕಗಳಲ್ಲಿ ಪರಿಶಿಷ್ಟ ಜಾತಿ : ಪರಿಶಿಷ್ಟ ವರ್ಗದ 
ಅಭ್ಯರ್ಥಿಗಳನ್ನು ಸರಕಾರಿ ನಿಯಮಾವಳಿ ಪ್ರಕಾರ ನೇಮಕಾತಿ ಮಾಡಿದ ಬಗ್ಗೆ ಪರಿಶೀಲನೆ ಮಾಡಿ ಜಿಲ್ಲಾ ಸಮಾಜ ಕಲ್ಯಾಣ 
ಅಧಿಕಾರಿಗಳಿಗೆ ವರದಿ ಸಲ್ಲಿಸುವುದು. 

28. ಇತರೆ ಇಲಾಖೆಯಿಂದ ಜಾತಿ ಪರಿಶೀಲನೆ ಅಂತಾ ಬಂದ ಜಾತಿ ಪ್ರಮಾಣ ಪತ್ರಗಳ ಸಿಂಧುತ್ವವನ್ನು ಪರಿಶೀಲನೆ ಮಾಡುವುದು. 

29. ಸರಕಾರಿ ಸಂಘಗಳಲ್ಲಿ ಯೂತ್‌ ಕ್ಷಬ್‌ಗಳಲ್ಲಿ ಮಹಿಳಾ ಮಂಡಳಿಗಳಲ್ಲಿ ಸ್ಥಳೀಯ ಅಭಿವೃದ್ದಿ ಬ್ಯಾಂಕ್‌ಗಳಲ್ಲಿ ಪರಿಶಿಷ್ಟ ಜಾತಿ : 
ಪರಿಶಿಷ್ಟ ವರ್ಗದ ಜನರು ಸದಸ್ಯತ್ವ ಹೊಂದಲು ಪ್ರೋತ್ಸಾಹಿಸುವುದು. 

30. ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲ್ಲೂಕು ಪಂಚಾಯತ್‌ : ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು : ಜಿಲ್ಲಾ ಪಂಚಾಯತ್‌ 
ಅಧಿಕಾರಿಗಳ ಹಾಗೂ ಆಯುಕ್ತರು ಸಮಾಜ ಕಲ್ಯಾಣ ಇಲಾಖೆ ರವರು ವಹಿಸುವ ಯಾವುದೇ ಕೆಲಸ ಕಾರ್ಯಗಳನ್ನು 
ನಿರ್ವಹಿಸುವುದು. 
ಇಲ್ಲಿ ನಮ್ಮ ಅಧೀನದಡಿಯಲ್ಲಿ ಬರುವ ಎಲ್ಲಾ ಸಂಸ್ಥೆಗಳ ಹೆಸರು ಮತ್ತು ವಿವರಗಳು ಈ ಕೆಳಗಿನಂತೆ ಇರುತ್ತವೆ. 

ಕ್ರ.ಸಂ. ಸಂಸ್ಥೆಯ ಹೆಸರು ಗ್ರಾಮ ಮಂಜೂರಿ ಸಂಖ್ಯೆ 

1 ಸರಕಾರಿ ಮೆಟ್ರಿಕ್‌ ಪೂರ್ವ ಬಾಲಕಿಯರ ವಸತಿ, ಮುಧೋಳ ಮುಧೋಳ 50 

2 ಸರಕಾರಿ ಮೆಟ್ರಿಕ್‌ ಪೂರ್ವ ಬಾಲಕರ ವಸತಿ ನಿಲಯ, ಮುಧೋಳ ಮುಧೋಳ 50 

3 ಸರಕಾರಿ ಮೆಟ್ರಿಕ್‌ ಪೂರ್ವ ಬಾಲಕರ ವಸತಿ ನಿಲಯ, ಮಂಟೂರ ಮಂಟೂರ 50 

4 ಸರಕಾರಿ ಮೆಟ್ರಿಕ್‌ ಪೂರ್ವ ಬಾಲಕರ ವಸತಿ ನಿಲಯ, ಮಹಾಲಿಂಗಪೂರ ಮಹಾಲಿಂಗಪೂರ 50 

















೮೦೮ 


ಕರ್ನಾಟಕ ರಾಜ್ಮಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ 


ಭಾಗ - ೩ 








(6೬ 


೦. ಸಂಸ್ಥೆಯ ಹೆಸರು 


ಗ್ರಾಮ 


ಮಂಜೂರಿ ಸಂಖ್ಯೆ 





ಶ್ರೀ ಮುರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆ, ಲೋಕಾಪೂರ 


ಲೋಕಾಪೂರ 


250 





a] u]| 


ಸಾರ್ವಜನಿಕ ರೆಸಿಡೆನ್ಸಿಯಲ್‌ ಸ್ಕೂಲ್‌, ಮುಧೋಳ 


ಮುಧೋಳ 


75 








ಸಂಸ್ಥೆಯ ಹೆಸರು 


ಗ್ರಾಮ 


ಮಂಜೂರಿ ಸಂಖ್ಯೆ 


ಷರಾ 





(೧೩ 
=] 3 
೦ 


ಆದಿ ಜಾಂಬವ ಉಚಿತ 
ಮಹಾಲಿಂಗಪೂರ 


ಪ್ರಸಾದ ನಿಲಯ 


ಮಹಾಲಿಂಗಪೂರ 


35 


ಅನುದಾನಕ್ಕೆ 
ಒಳಪಟ್ಟಿರುತ್ತದೆ 

















ಸದರಿ ಕಛೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ 


ಸಿಬ್ಬಂದಿಗಳ ವಿವರ 





(6೬ 


ಹೆಸರು 


ಬ 
ವಹಿಸಿಕೊಟ್ಟ ಶಾಖೆ 





ಶ್ರೀ ಆರ್‌.ಆರ್‌. ದೊಡ್ಡಣ್ಣವರ 


ಒಟ್ಟಾರೆ ಮೇಲ್ವಿಚಾರಣೆ ಮತ್ತು ಯೋಜನೆಗಳ ಅನುಷ್ಟಾನ 


ಟಿ 





| =| 3% 


ಶ್ರೀ ಎಂ.ಎಲ್‌. ಹೂಗಾರ 


ಲೆಕ್ಕಪತ್ರ ಸಿಬ್ಬಂದಿ ಆಯುಕ್ತರು, ಸಕಇ : ಜಿ.ಪಂ. ಸಿಬ್ಬಂದಿ ಮತ್ತು 
ಆಡಳಿತ, ಜಿ.ಸ.ಕ.ಅ.ಎ.ಜಿ. ತಪಾಸಣೆಗಳಿಗೆ ಅನುಸರಣೆ 
ಎಲ್‌ಎಕ್ಕೂಎಲ್‌ಸಿ ಪ್ರಶ್ನೆಗಳು : ವೇತನ ಪಾವತಿ : ಕ್ಯಾಶ್‌ಬುಕ್‌ 
ನಿರ್ವಹಣೆ: ಆರ್‌.ಡಿ. ನಿರ್ವಹಣೆ: ಸಿಬ್ಬಂದಿಗಳ ಸೇವಾ ಪುಸ್ತಕಗಳ 
ನಿರ್ವಹಣೆ ಸಾದಿಲ್ದಾರು ಬಿಲ್ಲುಗಳನ್ನು ಮಾಡುವುದು, ತಾ.ಸ.ಕ.ಅ. 
ಹೆಸರಿನಲ್ಲಿರುವ ಎಸ್‌.ಬಿ. ಖಾತೆ ನಿರ್ವಹಣೆ ಖಜಾನೆ ಮೋಚರ್‌ಗಳ 
ನಂಬರ್‌ ತರುವುದು (ಮರು ಲೆಕ್ಕ ಹೊಂದಾಣಿಕೆ), ಸ್ಟೇಷನರಿ 


. ಕುರಲುಪೆ 


20 
a 
5 


ಖರೀದಿ ಹಾಗೂ ವಿತರಣೆ. 
1) 1 ರಿಂದ 10ನೇ ತರಗತಿವರೆಗೆ ಮೆಟ್ರಿಕ್‌ ಪೂರ್ವ ಶಿಷ್ಯವೇತನ 


ಮಂಜೂರಿ ನೀಡುವುದು ಹಾಗೂ ಚೆಕ್‌ ವಿತರಣೆ ಮಾಡುವುದು 
ಮತ್ತು 6 ರಿಂದ 7ನೇ. 


2) 8 ರಿಂದ 10ನೇ ತರಗತಿ ಮಹಿಳಾ ವಿದ್ಯಾರ್ಥಿ ವೇತನ 


ಮಂಜೂರಿ ನೀಡುವುದು ಹಾಗೂ ಚಿಕ್‌ ವಿತರಣೆ ಮಾಡುವುದು. 


ಚೆಕ್‌ ವಿತರಣೆ ಮಾಡುವುದು 


3) ಭಾರತ ಸರ್ಕಾರ ಶಿಷ್ಯವೇತನ ಮಂಜೂರಿ ನೀಡುವುದು ಹಾಗೂ 


4) ಬಹುಮಾನ ಹಣ ಮಂಜೂರಿ ಇತ್ಯಾದಿ ವಿಷಯಗಳ ನಿರ್ವಹಣೆ, 


ಅವಕ, ಜಾವಕ, ಸ್ಟಾಂಪ್‌ ಖರೀದಿ ಹಾಗೂ ಲೆಕ್ಕಪತ್ರ 
ಇಡುವುದು ಇತ್ಯಾದಿ. 





4 ಶ್ರೀ ಎಸ್‌.ಕೆ. ಇನಾಮದಾರ ಬೆರಳಚ್ಚುಗಾರ 


ಎದುರಾಗಿ 


ತಾ.ಸ.ಕ.ಅ. ಗಳ ಡೈರಿ 
ತನಿಖಾ ವರದಿಗಳ ತಯಾರಿಕೆ ಇತ್ಯಾದಿ. 


: ಮುಂಗಡ ಪ್ರವಾಸ ಕಾರ್ಯಕ್ರಮ : 





5 ಶ್ರೀ ಬಿ.ಕೆ. ಪೀರಜಾದೆ ಶಿಪಾಯಿ 














ಕಛೇರಿ ಕಾವಲು 


: ಸ್ವಚ್ಚತೆ : ಟಪಾಲು ಹಂಚಿಕೆ ಟ್ರೆಜರಿಯಿಂದ ಚೆಕ್‌ 
ತರುವುದು ಹಾಗೂ ರಾತ್ರಿ ಕಾವಲು ಇತ್ಯಾದಿ. 











ಪಿ.ಆರ್‌. 556 ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಗಳು, ಮುಧೋಳ. 
ADDITIONAL DEPUTY COMMISSIONER OF COMMERCIAL TAXES (ASST)-2, HUBLI 
FORMAT 
Number Name and Address | Registration The Date of Whether | Remarks 

(including code of the dealer to Certificate address of issue of lost 
No.) of declara- | whom declaration No. of the the dealer | form/s by | destroyed 
tion form/s lost! | form/s is/are issued dealer to whom the the or stolen 

destroyed or by the Department Under CST | declaration dealer 

stolen with date of issue Act 1956 is/are sent 
1 2 3 4 5 








Form-39 Book | M/s. Liberty Foods CST 
No. 0132896 Pvt. Ltd. CTS No. 4035781-8 
Sl.No. 3322392 | 122/106, New KST 
to 3322400 (9 | Cotton Market, 4030781-5 

















lost 








leaves in Hubli-580029 Dated: 
triplicate) 22.05.02 
PR-557 Addl. Deputy Commissioner of Commercial Taxes (Asst)-2, Hubli. 








ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ೮೦೯ 





ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ರವರ ನಡವಳಿಕೆಗಳು 
ಸಂ. ಜೆಆರ್‌ಬಿ:ಎಲ್‌ಕ್ಕೂಡಿ:12:ಎಲ್‌ಎಂಸಿ:1997-98, ದಿನಾಂಕ: 30ನೇ ಮಾರ್ಚ್‌ 2004 
ವಿಷಯ: ಸಮಾಪನೆಯಲ್ಲಿರುವ ತೀರ್ಥಹಳ್ಳಿ ತಾಲ್ಲೂಕು ಹರಿಜನ-ಗಿರಿಜನ ಸದಸ್ಯರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., 
ತೀರ್ಥಹಳ್ಳಿ, ಇದರ ನೋಂದಣಿ ರದ್ದತಿ ಬಗ್ಗೆ. 
ಉಲ್ಲೇಖ: 1) ಜೆಆರ್‌ಬಿ:ಸಮಾಪನೆ:12:97-98, ದಿನಾಂಕ: 23.6.97. 
2) ಸಹಕಾರ ಸಂಘಗಳ ಉಪನಿಬಂಧಕರು, ಶಿವಮೊಗ್ಗ ಇವರ ಪ್ರಸ್ತಾವನೆ ಸಂಖ್ಯೆ: ಡಿಆರ್‌ಎಸ್‌:ಕಾನೂನು-3: 
ಒಎಲ್‌ಎಸ್‌:2003-04, ದಿನಾಂಕ: 17.3.04 
ಪ್ರಸ್ರಾವನೆ:- 
ತೀರ್ಥಹಳ್ಳಿ ತಾಲ್ಲೂಕು ಹರಿಜನ-ಗಿರಿಜನ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ತೀರ್ಥಹಳ್ಳಿ, ಶಿವಮೊಗ್ಗ ಜಿಲ್ಲೆ ಈ ಸಹಕಾರ 
ಸಂಘವು ಸಂಖ್ಯೆ: 866:64-65, ದಿ: 1.6.1964 ರಲ್ಲಿ ನೋಂದಣಿಯಾಗಿದ್ದು, ತನ್ನ ಉಪನಿಯಮಗಳ ರೀತ್ಯಾ ಕಾರ್ಯನಿರ್ವಹಿಸದ ಕಾರಣ 
ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72(ಬಿ)(2) ರನ್ವಯ ಸಮಾಪನೆಗೊಳಿಸಿ, ಉಲ್ಲೇಖ (1) ರ ಆದೇಶದಲ್ಲಿ 
ಸಹಕಾರ ಅಭಿವೃದ್ಧಿ ಅಧಿಕಾರಿ, ತೀರ್ಥಹಳ್ಳಿ, ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ. 
ನೇಮಕಗೊಂಡ ಸಮಾಪನಾಧಿಕಾರಿಯು ದಿನಾಂಕ: 14.5.1998 ರಲ್ಲಿ ಸಂಘದ ಪ್ರಭಾರ ವಹಿಸಿಕೊಂಡಿದ್ದು, ಸಂಘದ 
ಆಸ್ತಿ-ಜವಾಬ್ದಾರಿಗಳನ್ನು ವಿಲೆಗೊಳಿಸಿರುತ್ತಾರೆ. ಸಂಘದಲ್ಲಿ ಸರ್ಕಾರದ ವಿನಿಯೋಗಗಳು ಇರುವುದಿಲ್ಲ. ಹರಿಜನ-ಗಿರಿಜನ ಗೃಹ ನಿರ್ಮಾಣ 
ನಿಗಮದ ಸಾಲವನ್ನು ಸರ್ಕಾರದ ಆದೇಶ ಸಂ: ಸಿಎಂಡಬ್ಲ್ಯೂ:35:ಸಿಹೆಚ್‌ಎಸ್‌: 88 ದಿನಾಂಕ: 10.1.89 ರಲ್ಲಿ ಸರ್ಕಾರವು ಮನ್ನಾ 
ಮಾಡಿರುತ್ತದೆ. ಸಂಘದಲ್ಲಿ ಇನ್ಯಾವ ಚರ-ಸ್ಜಿರಾಸ್ತಿಗಳು ಇರುವುದಿಲ್ಲ. ಸಮಾಪನಾಧಿಕಾರಿಯು ದಿನಾಂಕ: 17.2.03 ರಂದು ಸಭೆ ನಡೆಸಿ, 
ಸಂಘದ ಆಸ್ತಿ-ಜವಾಬ್ದಾರಿ ತಃಖ್ತೆಯನ್ನು ಹೊಂದಾಣಿಕೆ ಲೆಕ್ಕದ ಮುಖಾಂತರ ಶೂನ್ಯಗೊಳಿಸಲು ತೀರ್ಮಾನಿಸಿದ್ದು, ಅದರನ್ವಯ ಶೂನ್ಯ 
ಅಡಾವೆ ಪತ್ರಿಕೆಯನ್ನು ಸಲ್ಲಿಸಿದ್ದಾರೆ. ಸದರಿ ಶೂನ್ಯ ಅಡಾವೆ ಪತ್ರಿಕೆಯನ್ನು ಸಹಕಾರ ಸಂಘಗಳ ಲೆಕ್ಕ ಪರಿಶೋಧಕರು, ತೀರ್ಥಹಳ್ಳಿ, ಇವರು 
ಅನುಮೋದಿಸಿ ದೃಢೀಕರಿಸಿರುತ್ತಾರೆ. 
ಈ ಅಂಶಗಳ ಹಿನ್ನೆಲೆಯಲ್ಲಿ ಸಂಘದ ನೋಂದಣಿಯನ್ನು ರದ್ದುಗೊಳಿಸಬೇಕೆಂದು ಸಹಕಾರ ಸಂಘಗಳ ಉಪನಿಬಂಧಕರು, 
ಶಿವಮೊಗ್ಗ ಇವರು ಉಲ್ಲೇಖ (2) ರಲ್ಲಿ ಕೋರಿದ್ದಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿ, ಸಂಘದಲ್ಲಿ ಸರ್ಕಾರದ ವಿನಿಯೋಗಗಳು ಇಲ್ಲದ ಕಾರಣ ಹಾಗೂ ಶೂನ್ಯ ಆಸ್ತಿ-ಜವಾಬ್ದಾರಿ 
ತಃಖ್ತೆಯನ್ನು ಲೆಕ್ಕಪರಿಶೋಧಕರು, ದೃಢೀಕರಿಸಿರುವ ಕಾರಣ ಸಂಘದ ಅಸ್ತಿತ್ವದಿಂದ ಸದಸ್ಯರಿಗಾಗಲೀ, ಸಾರ್ವಜನಿಕರಿಗಾಗಲೀ 
ಪ್ರಯೋಜನವಿಲ್ಲವೆಂದು ಮನಗಂಡು, ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವುದು ಸೂಕ್ತವೆಂದು ಪರಿಗಣಿಸಿ ಈ ಕೆಳಕಂಡಂತೆ 
ಆದೇಶಿಸಲಾಗಿದೆ. 


(84 


ಆದೇಶ 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: 
ಸಿಎಂಡಬ್ಲ್ಯೂ:69:ಸಿಎಲ್‌ಎಂ:2001 ದಿನಾಂಕ: 21.11.2001 ಹಾಗೂ ಸಿಎಂಡಬ್ಲ್ಯೂ:70:ಸಿಎಲ್‌ಎಂ:2003, ದಿನಾಂಕ: 27.11.01 
ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಬಸವೇಗೌಡ, ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, 
ಬೆಂಗಳೂರು ಆದ ನಾನು ತೀರ್ಥಹಳ್ಳಿ ತಾಲ್ಲೂಕು ಹರಿಜನ-ಗಿರಿಜನ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ, ತೀರ್ಥಹಳ್ಳಿ, ಶಿವಮೊಗ್ಗ 
ಇದರ ನೋಂದಣಿ ಸಂಖ್ಯೆ: 866:64-65 ದಿನಾಂಕ: 1.6.1964ನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಗೊಳಿಸಿ ಆದೇಶಿಸಿರುತ್ತೇನೆ. 

ಈ ಆದೇಶದ ದಿನಾಂಕದಿಂದ ಸಂಘವು ಸಂಪೂರ್ಣವಾಗಿ ವಿಸರ್ಜಿಸಲ್ಪಟ್ಟಿದೆಯೆಂದೂ, ಸಂಘವು ಅಸ್ತಿತ್ವದಲ್ಲಿಲ್ಲವೆಂದು 
ಪರಿಗಣಿಸತಕ್ಕದ್ದು. ಈ ಸಂಘದ ದಾಖಲಾತಿಗಳನ್ನು 3 ವರ್ಷಗಳವರೆಗೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ ಇವರ 
ಕಛೇರಿಯಲ್ಲಿ ಕಾಯ್ದಿರಿಸತಕ್ಕದ್ದು. 

ಈ ಆದೇಶವನ್ನು ಈ ದಿನ ದಿನಾಂಕ: 30ನೇ ಮಾರ್ಚ್‌ 2004 ರಂದು ಸ್ವಸಹಿ ಹಾಗೂ ಕಛೇರಿ ಮುದ್ರೆಯೊಂದಿಗೆ 
ಹೊರಡಿಸಲಾಗಿದೆ. 

ಬಸವೇಗೌಡ 
ಪಿ.ಆರ್‌. 558 ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಬೆಂಗಳೂರು ಪ್ರಾಂತ. 
ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ರವರ ನಡವಳಿಕೆಗಳು 


ಸಂ. ಜೆಆರ್‌ಬಿ:ಎಲ್‌ಕ್ಕೂಡಿ:16:ಎಲ್‌ಎಂಸಿ:1998-99, ದಿನಾಂಕ: 30ನೇ ಮಾರ್ಚ್‌ 2004 
ವಿಷಯ: ಸಮಾಪನೆಯಲ್ಲಿರುವ ಮೊಳಕಾಲ್ಲೂರು ತಾಲ್ಲೂಕು ಹರಿಜನ-ಗಿರಿಜನ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., 
ಮೊಳಕಾಲ್ಯೂರು, ಚಿತ್ರದುರ್ಗ ಜಿಲ್ಲೆ, ಇದರ ನೋಂದಣಿ ರದ್ದತಿ ಬಗ್ಗೆ. 
ಉಲ್ಲೇಖ: 1) ಜೆಆರ್‌ಬಿ:ಸಮಾಪನೆ:16:98-99, ದಿನಾಂಕ: 17.9.98. 
2) ಉಪ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರ ಸಂಖ್ಯೆ: ಡಿಆರ್‌ಡಿ:ಎಲ್‌ಕ್ಕೂಡಿ:ಸಿಆರ್‌-44:2003-04, 
ದಿನಾಂಕ: 3.3.04 


೮೧೦ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ಭಾಗ - ೩ 





ಪ್ರಸ್ತಾವನೆ:- 

ಮೊಳಕಾಲೂpು ತಾಲ್ಲೂಕು ಹರಿಜನ-ಗಿರಿಜನ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ಮೊಳಕಾಲ್ಲೂರು ಈ ಸಹಕಾರ ಸಂಘವು 
ಡಿವೈಆರ್‌ :212:63-64, ದಿ: 8.4.1963 ರಲ್ಲಿ ನೋಂದಣಿಯಾಗಿದ್ದು, ಮೊಳಕಾಲೂಥು ತಾಲ್ಲೂಕಿನ ಕಾರ್ಯವ್ಯಾಪ್ತಿಯನ್ನು ಹೊಂದಿರುತ್ತದೆ. 
ಈ ಸಹಕಾರ ಸಂಘವು ತನ್ನ ಉಪನಿಯಮಗಳನ್ವಯ ಕಾರ್ಯನಿರ್ವಹಿಸದೇ ಸ್ಥಗಿತಗೊಂಡಿದ್ದ ಹಿನ್ನೆಲೆಯಲ್ಲಿ ಸಂಘವನ್ನು ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72(ಬಿ)(2) ರನ್ವಯ ಉಲ್ಲೇಖ (1) ರಲ್ಲಿ ಸಮಾಪನೆಗೊಳಿಸಿ, ಸಹಕಾರ ಅಭಿವೃದ್ದಿ ಅಧಿಕಾರಿ, ಮೊಳಕಾಲ್ಲೂರು 
ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ. 

ನೇಮಕಗೊಂಡ ಸಮಾಪನಾಧಿಕಾರಿಯು ಸಂಘದ ಪ್ರಭಾರ ವಹಿಸಿಕೊಂಡಿದ್ದು, 2001-2002ನೇ ಸಾಲಿಗೆ ಇದ್ದ, ಆಸ್ತಿ-ಜವಾಬ್ದಾರಿ 
ತಃಖ್ತೆಯನ್ವಯ ಆಸ್ತಿ-ಜವಾಬ್ದಾರಿಗಳನ್ನು ವಿಲೆಗೊಳಿಸಿರುತ್ತಾರೆ. 

ಸಂಘವು ಸರ್ಕಾರಕ್ಕೆ ಮರುಪಾವತಿಸಲು ಬಾಕಿಯಿರುವ ಬಡ್ಡಿರಹಿತ ಸಾಲ ರೂ. 28,710.00 ಗಳನ್ನು ದಿನಾಂಕ: 23.5.2003 
ರಂದು ರೂ. 28,700.00 ಗಳನ್ನು ಹಾಗೂ ದಿನಾಂಕ: 3.6.2003 ರಂದು ರೂ. 10.00 ಗಳನ್ನು ಸರ್ಕಾರಕ್ಕೂ ಮರುಪಾವತಿ ಮಾಡಿದ್ದಾರೆ. 
ಸಂಘವು ಕರ್ನಾಟಕ ರಾಜ್ಯ ಹರಿಜನ-ಗಿರಿಜನ ಸಹಕಾರಿ ಗೃಹ ನಿರ್ಮಾಣ ನಿಗಮ ನಿ., ಬೆಂಗಳೂರು ಈ ಸಂಸ್ಥೆಗೆ ಮರುಪಾವತಿಸಲು 
ಬಾಕಿಯಿರುವ ಸಾಲ ರೂ. 3,11,613.00 ಗಳನ್ನು ಸರ್ಕಾರದ ಆದೇಶ ಸಂ: ಸಿಎಂಡಬ್ಲ್ಯೂ:35:ಸಿಹೆಚ್‌ಎಸ್‌:88 ದಿನಾಂಕ: 10.1.89ರ 
ಪ್ರಕಾರ ಮನ್ನಾ ಆಗಿರುವುದರಿಂದ ಈ ಬಗ್ಗೆ ನಿಗಮದ ವತಿಯಿಂದ ಸೂಕ್ತವಾಗಿ ಹೊಂದಾಣಿಕೆ ಮಾಡಿಕೊಳ್ಳಲಾಗಿದ್ದು, ಈ ಹಿನ್ನೆಲೆಯಲ್ಲಿ 
ಸಂಘಕ್ಕೆ ಸದಸ್ಯರಿಂದ ಬರಬೇಕಾದ ಸಾಲವನ್ನು ಹೊಂದಾಣಿಕೆ ಮೂಲಕ ಚುಕ್ತಾ ಮಾಡಲಾಗಿದೆ. ಸಂಘದ ಆಸ್ತಿ-ಜವಾಬ್ದಾರಿಗಳನ್ನು 
ವಿಲೇವಾರಿ ಮಾಡಿ, ಹೆಚ್ಚುವರಿಯಾಗಿ ಉಳಿದ ಮೊಬಲಗು ರೂ. 4086.00 ನ್ನು ಜಿಲ್ಲಾ ಉಪನಿಬಂಧಕರ ಪಿ.ಡಿ. ಖಾತೆಯಲ್ಲಿ 
ತೊಡಗಿಸಲಾಗಿದೆ. 

ದಿನಾಂಕ: 16.2.04 ರಂದು ಸಮಾಪನಾಧಿಕಾರಿಗಳು ನಡೆಸಿದ ನಡವಳಿಕೆಯಲ್ಲಿ ಸಂಘದ ಆಸ್ತಿ-ಜವಾಬ್ದಾರಿಗಳನ್ನು ಶೂನ್ಯಗೊಳಿಸಿ, 
ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸಲು ಸಕ್ಷಮ ಪ್ರಾಧಿಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ತೀರ್ಮಾನ ಕೈಗೊಂಡಿರುತ್ತಾರೆ. 

ಈ ಅಂಶಗಳ ಹಿನ್ನೆಲೆಯಲ್ಲಿ ಸಂಘದ ಅಸ್ತಿತ್ವದಿಂದ ಯಾರಿಗೂ ಪ್ರಯೋಜನವಿಲ್ಲವಾಗಿ ವರದಿಸಿ, ಉಪನಿಬಂಧಕರು, ಚಿತ್ರದುರ್ಗ 
ಇವರು ಉಲ್ಲೇಖ (2ರ ಪತ್ರದಲ್ಲಿ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವಂತೆ ಕೋರಿದ್ದಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿ, ಸಂಘದ ಸರ್ಕಾರದ ವಿನಿಯೋಗವನ್ನು ಪೂರ್ಣವಾಗಿ ತೀರುವಳಿ ಮಾಡಿರುವುದರಿಂದ 
ಸಂಘವನ್ನು ಸಮಾಪನಾ ಸ್ಥಿತಿಯಲ್ಲಿ ಮುಂದುವರೆಸುವುದರಿಂದ ಸಂಘದ ಸದಸ್ಯರಿಗಾಗಲೀ, ಸಾರ್ವಜನಿಕರಿಗಾಗಲೀ 
ಪ್ರಯೋಜನಕಾರಿಯಲ್ಲವೆಂದು ಮನಗಂಡು, ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವುದು ಸೂಕ್ತವೆಂದು ಪರಿಗಣಿಸಿ, ಈ 
ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: 
ಸಿಎಂಡಬ್ಲ್ಯೂ:69:ಸಿಎಲ್‌ಎಂ:2001 ದಿನಾಂಕ: 21.11.2001 ಹಾಗೂ ಸಿಎಂಡಬ್ಲ್ಯೂ:70:ಸಿಎಲ್‌ಎಂ:2003, ದಿನಾಂಕ: 27.11.03 
ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ, ಬಸವೇಗೌಡ, ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಬೆಂಗಳೂರು ಪ್ರಾಂತ, 
ಬೆಂಗಳೂರು ಆದ ನಾನು ಮೊಳಕಾಲ್ಲೂರು ತಾಲ್ಲೂಕು ಹರಿಜನ-ಗಿರಿಜನ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ, ಮೊಳಕಾಲ್ಲೂದು, 
ಚಿತ್ರದುರ್ಗ ಜಿಲ್ಲೆ ಈ ಸಹಕಾರ ಸಂಘದ ನೋಂದಣಿ ಸಂಖ್ಯೆ: ಡಿವೈಆರ್‌:212:63-64 ದಿನಾಂಕ: 8.4.1963ನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ರದ್ದುಗೊಳಿಸಿ ಆದೇಶಿಸಿರುತ್ತೇನೆ. 

ಈ ಆದೇಶದ ದಿನಾಂಕದಿಂದ ಸಂಘವು ಸಂಪೂರ್ಣವಾಗಿ ಅಸ್ತಿತ್ವದಲ್ಲಿಲ್ಲವೆಂದೂ, ವಿಸರ್ಜಿಸಲ್ಪಟ್ಟಿದೆಯೆಂದು ಪರಿಗಣಿಸತಕ್ಕದ್ದು. 
ನೋಂದಣಿ ರದ್ದತಿಯಾದ ದಿನಾಂಕದಿಂದ 3 ವರ್ಷಗಳ ವರೆಗೆ ಸಂಘದ ದಾಖಲಾತಿಗಳನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಚಿತ್ರದುರ್ಗ ಇವರ ಕಛೇರಿಯಲ್ಲಿ ಕಾಯ್ದಿರಿಸತಕ್ಕದ್ದು. 

ಈ ಆದೇಶವನ್ನು ಈ ದಿನ ದಿನಾಂಕ: 30ನೇ ಮಾರ್ಚ್‌ 2004 ರಂದು ಸ್ವಸಹಿ ಹಾಗೂ ಕಛೇರಿ ಮುದ್ರೆಯೊಂದಿಗೆ 
ಹೊರಡಿಸಲಾಗಿದೆ. 

ಬಸವೇಗೌಡ 
ಪಿ.ಆರ್‌. 559 ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಬೆಂಗಳೂರು ಪ್ರಾಂತ. 


UNIVERSITY OF AGRICULTURAL SCIENCES, BANGALORE 
NOTIFICATION 
No. AO/RSP/C&RR-G/2003-04, Date: 27th February 2004 
Amendment to the Cadre and Recruitment Regulations of the Service Personnel of the University 
of Agricultural Sciences, Bangalore. 
In exercise of the powers conferred under Statute 32 of UAS Statutes 1963, University is pleased 
to amend the Cadre and Recruitment Regulations of Service Personnel as here under. 
Add the following after General 5(c). 
5(6) The Monthly Rated Employees/Daily Rated Employees working in the University of 
Agricultural Sciences, Bangalore are eligible to apply for the posts of Assistant Cook-cum- 
Caretaker under In-service quota. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ೮೧೧ 





This amended regulations shall come into force with effect from 9.10.2003. 
PD-26 Administrative Officer, 
University of Agricultural Sciences, Bangalore. 
OFFICE OF THE SUPERINTENDING ENGINEER, ELECL. TRANSMISSION (W&M) 
KARNATAKA POWER TRANSMISSION CORPORATION LTD., SHIMOGA 
No. SEE/TR.(W&M)/EE(O)/AEE2/AEE/SSD/8183 dated 26th February 2004 
The Karnataka Power Transmission Corporation Ltd., have formulate a Scheme under 28(A) of 
the Electricity supply Act, 1948 and the same is herewith published in pursuance of section 29(ii) of the 
said act for information of the licence and any other persons interested. Particulars of the scheme are as 
follows:- 








1 Name of the work Construction of 220 KV Multi circuit line from Sharavathi Generating 
station to Dugadimane limit in the existing corridor. 
2 | Salient feature 1. To evacuate additonal power due to increased generation in view 


of P&M works at S.V.P. 
2. To improve the quality and relaiabality of power supply. 
3. To reduce the over load condition of Sharavathi - Shimoga line. 
3 | Area passing through Basavanabile, Tummargadda, Holgad Village, Kilar V/A, Kilara 
Halagere Village, Dugadimane limit. 
4 | Approximate cost Rs. 1478.00 lakhs 

The corporation shall have and shall exercise all power which the Telegraphs authorities possess 
under Part (11) of the Indian Telegraph Act 1985 (18 of 1985) for carryingout the above Scheme, 
objections to the above scheme if any should be sent to the Superintending Engineer, El. Transmission 
(W&M) circle, KPTCL, Park Extension, Harnahalli Manjappa Complex, Shimoga within Two months from 
the date of publication of the Notification for consideration of the Corporation. 























Superintending Engineer, Elecl., 


Fz Transmission (W&M) KPTCL, Shimoga. 

ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪ-ವಿಭಾಗ-2, 

ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಐ.ಟಿ.ಐ. ಆವರಣ, ಬೆಂಗಳೂರು-29 

ಪ್ರಕರಣ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌ಸಿ-120:2000, ದಿನಾಂಕ: 29ನೇ ಮಾರ್ಚ್‌ 2004 

ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 
ಶ್ರೀಮತಿ ಪುಷ್ಪರಾಣಿ, 1) ಮಾಲೀಕರು, ರಾಜು ಚಾಯನ್‌, ಸನ್‌ಶೈನ್‌ 
ಶ್ರೀಮತಿ ಲೂರ್ದುಮೇರಿ, ಮೂವರ್ಸ್‌, ಟ್ರಾನ್ಸ್‌ಪೋರ್ಟ್‌, ಕಾಂಟ್ರಾಕ್ಟ್‌ 
ಶ್ರೀ ಜೋಸೆಫ್‌ ವಿಜಯಕುಮಾರ್‌ ಅಂಡ್‌ ಫ್ಲೀಟ್‌ ಹೋನರ್ಸ್‌, ಅಡಿವಿಸ್ಟೇಶನ್‌ 
ನಂ. 12, ಎಫ್‌ ಸ್ಟ್ರೀಟ್‌, 1ನೇ ಮೇನ್‌, ಆಫೀಸ್‌, ರಾಮು ಬಿಲ್ಲಿಂಗ್‌, ಎಂಇಎಸ್‌ ರಸ್ತೆ, 
ನ್ಯೂ ಗುಡದಳ್ಳಿ, ಮೈಸೂರು ರಸ್ತೆ, ನಿಯರ್‌ ಮುತ್ಯಾಲನಗರ, ಬೆಂಗಳೂರು-54. 
ಐಯ್ಯಂಗಾರ್‌ ಬೇಕರಿ, ಬೆಂಗಳೂರು-26 2) ನ್ಯೂ ಇಂಡಿಯಾ ಅಶ್ಯೂರೆನ್ಸ್‌ ಕಂ.ಲಿ. ವೈಟ್‌ಫೀಲ್ಡ್‌ 


ರಸ್ತೆ, ಮಹದೇವಪುರ ಅಂಚೆ, ಬೆಂಗಳೂರು. 
ಪ್ರಕಟಣೆ 

ಅರ್ಜಿದಾರರಾದ 1) ಪುಷ್ಪರಾಣಿ 2) ಲೂರ್ದುಮೇರಿ 3) ಜೋಸೆಫ್‌ ವಿಜಯಕುಮಾರ್‌ ಇವರುಗಳು ಈ ನ್ಯಾಯಾಲಯಕ್ಕೆ 
ಅರ್ಜಿಯೊಂದನ್ನು ಸಲ್ಲಿಸಿ, ದಿವಂಗತ ಆರೋಗ್ಯನಾಥನ್‌ ಅ: ಕುಮಾರ್‌ ಇವರು ಪ್ರತಿವಾದಿ-1 ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ 
ಅಪಘಾತ ಹೊಂದಿ ಮೃತಷಟ್ಟಿರುತ್ತಾರೆಂದು ತಿಳಿಸಿರುತ್ತಾರೆ. ಅಲ್ಲದೆ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ 
ಪರಿಹಾರದ ಹಣವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ 
ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಲೇಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ 
ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 


ಪಿ.ಆರ್‌. 560 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಬೆಂಗಳೂರು ಉಪ ವಿಭಾಗ-2, ಬೆಂಗಳೂರು. 


೮೧೨ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ಭಾಗ - ೩ 





ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪ-ವಿಭಾಗ-2, 
ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಐ.ಟಿ.ಐ. ಆವರಣ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌ಸಿ-68:2003, ದಿನಾಂಕ: 1ನೇ ಏಪ್ರಿಲ್‌ 2004 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 

1. ಶ್ರೀಮತಿ ಶರಾಬಿ ಕೋಂ ಲೇಟ್‌ ಮಸ್ತಾನಸಾಬ್‌ 1. ಶ್ರೀ ಕೆ.ಎನ್‌. ಪ್ರಭಾಕರ್‌ ಬಿನ್‌ ಡಿ. ನಂಜುಂಡಪ್ಪ, 
ಮತ್ತು ಇತರೆ 4 ಜನ ಸಂ: 5, ಸಿ.ಎನ್‌. ರಾಮಯ್ಯ ಲೇಔಟ್‌, 
ದಿನ್ನೇನಹಳ್ಳಿ ಗ್ರಾಮ, ಮಂಚೇನಹಳ್ಳಿ ಹೋಬಳಿ, ಎಲ್‌ಆರ್‌ ಬಂಡೆ, ಆರ್‌ಟಿ ನಗರ, ಬೆಂಗಳೂರು. 
ಗೌರಿಬಿದನೂರು ತಾ: 2. ದಿ ನ್ಯೂ ಇಂಡಿಯಾ ಅಶ್ಯೂರೆನ್ಸ್‌ ಕಂ. ಲಿ. 


ಮಯೂರ ಕಾಂಪ್ಲೆಕ್ಸ್‌, ಪೀಣ್ಯ, ಬೆಂಗಳೂರು. 


ಕ್ಸ್‌, 
ಪ್ರಕಟಣೆ 

ಅರ್ಜಿದಾರರಾದ ಶ್ರೀಮತಿ ಶರಾಬಿ ಮತ್ತು ಇತರೆ 4 ಜನ ಇವರುಗಳು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ, 
ದಿವಂಗತ ಲೇಟ್‌ ಮಸ್ತಾನ್‌ಸಾಬ್‌ ಇವರು ಪ್ರತಿವಾದಿ-1 ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ 
ಮೃತಪಟ್ಟಿರುತ್ತಾರೆಂದು ತಿಳಿಸಿರುತ್ತಾರೆ. ಅಲ್ಲದೆ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ ಪರಿಹಾರದ ಹಣವನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ 
ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಲೇಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ 
ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 


ಪಿ.ಆರ್‌. 561 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಬೆಂಗಳೂರು ಉಪ ವಿಭಾಗ-2, ಬೆಂಗಳೂರು. 


ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪ-ವಿಭಾಗ-2, 
ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಐ.ಟಿ.ಐ. ಆವರಣ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌ಸಿ-52:2003, ದಿನಾಂಕ: 1ನೇ ಏಪ್ರಿಲ್‌ 2004 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 
1) ಶ್ರೀಮತಿ ರಾಧಾ ಕೋಂ ಲೇಟ್‌ ಸುರೇಶ್‌ 1. ಶಿವಣ್ಣ ಬಿನ್‌ ಹೊನ್ನಪ್ಪ 
2) ಮಾ: ಶರತ್‌, ಮಾರಗೊಂಡನಹಳ್ಳಿ, 2. ಶ್ರೀಮತಿ ಗೌರಮ್ಮ ಕೋಂ ಶಿವಣ್ಣ 
ಕೆಂಗೇರಿ ಹೋಬಳಿ, ಬೆಂಗಳೂರು ನಂ. 79:3, 5ನೇ ಎ ಕ್ರಾಸ್‌, ಸೊಲ್ಲಾಪುರದಮನವ 
ಬಡಾವಣೆ, ಸುಂಕದಕಟ್ಟೆ, ಮಾಗಡಿ ರಸ್ತೆ, 
ಬೆಂಗಳೂರು-79 


3. ಸದಾನಂದ ಅ: ಸದಾ ಗುತ್ತಿಗೆದಾರರು, 
ಸುಂಕದಕಟ್ಟೆ, ಬೆಂಗಳೂರು. 
ಪ್ರಕಟಣೆ 

ಅರ್ಜಿದಾರರಾದ 1) ಶ್ರೀಮತಿ ರಾಧಾ 2) ಮಾ: ಶರತ್‌ ಇವರುಗಳು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ, ದಿವಂಗತ 
ಸುರೇಶ್‌ ಇವರು ಪ್ರತಿವಾದಿ-1 ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ ಮೃತಪಟ್ಟಿರುತ್ತಾರೆಂದು ತಿಳಿಸಿರುತ್ತಾರೆ. ಅಲ್ಲದೆ 
ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ ಪರಿಹಾರದ ಹಣವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು 
ಕೋರಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ 
ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಲೇಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ 
ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 


ಪಿ.ಆರ್‌. 562 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಬೆಂಗಳೂರು ಉಪ ವಿಭಾಗ-2, ಬೆಂಗಳೂರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ೮೧೩ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಹಾಸನ ಜಿಲ್ಲೆ, ಹಾಸನ 
ಸಂಖ್ಯೆ: ಕಾಪಕಾ:ಎಫ್‌:ಎಸ್‌ಆರ್‌-15:2003 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 

1) ಶ್ರೀ ಅಜಯ್‌ ಬಿನ್‌ ಮುತ್ತುಸ್ವಾಮಿ, 1) ಮ್ಯಾನೇಜರ್‌, ಅಬ್ಬನ ಎಸ್ಟೇಟ್‌ (ಟಾಟಾ 
ವಯಸ್ಸು 4 ವರ್ಷ ಕಾಫಿ ಲಿ.) ಬಾಳ್ಳುಪೇಟೆ ಅಂಚೆ, ಹಾಸನ ಜಿಲ್ಲೆ. 

2) ಲಕ್ಷ್ಮಿ ಕೋಂ ಮುತ್ತುಸ್ವಾಮಿ, 2) ಮೆ: ಓರಿಯಂಟಲ್‌ ಇನ್‌ಶ್ಯೂರೆನ್ಸ್‌ ಕಂ.ಲಿ., 
ವಾಸ: ತಮಿಳು ಕಾಲೋನಿ, ಚಿಕ್ಕಮಗಳೂರು ಬ್ರಾಂಚ್‌ ಆಫೀಸ್‌, ಬಾದ್‌ಶಾ ಬಿಲ್ಲಿಂಗ್‌, 


ಕ್ಲಾಕ್‌ಟವರ್‌ ಎದುರು, ವಿರಾಜಪೇಟೆ, ಕೊಡಗು. 
ಪ್ರಕಟಣೆ 

ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ಮುತ್ತುಸ್ವಾಮಿ ರವರು 
ಪ್ರತಿವಾದಿಗಳಲ್ಲಿ ಕೆಲಸದ ಮೇಲಿದ್ದಾಗ ದಿನಾಂಕ: 3.2.2002 ರಂದು ಸಾವನ್ನಪ್ಪಿರುತ್ತಾರೆ ಎಂದು ಕಾರ್ಮಿಕ ನಷ್ಟ ಪರಿಹಾರವನ್ನು ಕೋರಿ 
ಮೇಲ್ಕಂಡ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು 
ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸದೊಳಗಾಗಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ 
ಬಾರದೆ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನೇ ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು. 

ಪಿ.ಆರ್‌. 563 ಹೆಚ್‌. ಗೋಪಾಲಗೌಡ, ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ 
ನಷ್ಟ ಪರಿಹಾರ ಆಯುಕ್ತರು, ಹಾಸನ ಜಿಲ್ಲೆ, ಹಾಸನ. 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಹಾಸನ ಜಿಲ್ಲೆ, ಹಾಸನ 
ಸಂಖ್ಯೆ: ಕಾಪಕಾ:ಎಫ್‌:ಎಸ್‌ಆರ್‌-14:2003 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 

ಉನ್ನಮಲೆ ಕೋಂ ಲೇಟ್‌ ಅನ್ನಾಮಲೆ, ಸುಮಾರು 25 1) ಮೆ: ಕರಡಿಬೆಟ್ಟ ಎಸ್ಟೇಟ್‌ (ಟಾಟಾ ಕಾಫಿ 
ವರ್ಷಗಳು, ಕೇರಾಫ್‌ ಸಿ.ಪಿ.ಐ. ಆಫೀಸ್‌, ತಮಿಳು ಲಿಮಿಟೆಡ್‌) ರಾಯರಕೊಪ್ಪಲು ಅಂಚೆ, 
ಕಾಲೋನಿ, ಚಿಕ್ಕಮಗಳೂರು ಹಾಸನ ಜಿಲ್ಲೆ-573339. 


2) ದಿ ಓರಿಯಂಟಲ್‌ ಇನ್‌ಶ್ಕೂರೆನ್ಸ್‌ ಕಂ. ಲಿ., 
ವಿರಾಜಪೇಟೆ ಶಾಖೆ, ಕೊಡಗು ಜಿಲ್ಲೆ. 
ಪ್ರಕಟಣೆ 

ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ಅನ್ನಾಮಲೆ ರವರು 
ಪ್ರತಿವಾದಿಗಳಲ್ಲಿ ಕೆಲಸದ ಮೇಲಿದ್ದಾಗ ದಿನಾಂಕ: 13.3.2002 ರಂದು ಸಾವನ್ನಪ್ಪಿರುತ್ತಾರೆ ಎಂದು ಕಾರ್ಮಿಕ ನಷ್ಟ ಪರಿಹಾರವನ್ನು ಕೋರಿ 
ಮೇಲ್ಕಂಡ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು 
ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸದೊಳಗಾಗಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ 
ಬಾರದೆ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನೇ ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು. 

ಹೆಚ್‌. ಗೋಪಾಲಗೌಡ, ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ 
ಪಿ.ಆರ್‌. 564 ನಷ್ಟ ಪರಿಹಾರ ಆಯುಕ್ತರು, ಹಾಸನ ಜಿಲ್ಲೆ ಹಾಸನ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಚಿತ್ರದುರ್ಗ ವಿಭಾಗ, ಚಿತ್ರದುರ್ಗ 

ಉಪಸ್ಥಿತರು: ಜಿ.ಎಸ್‌. ಕರಿಯಪ್ಪ, ಭಾ.ಅ.ಸೇ. ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, 

ಚಿತ್ರದುರ್ಗ ವಿಭಾಗ, ಚಿತ್ರದುರ್ಗ. 
ಪೊಲೀಸ್‌ ಕೈಂ ಸಂಖ್ಯೆ: 7611997, ದಿನಾಂಕ: 31ನೇ ಆಗಸ್ಟ್‌ 1997 
ವಾಹನ: ಅಂಬಾಸಿಡರ್‌ ಕಾರ್‌ ಸಂಖ್ಯೆ: ಕೆಎ-09-ಎಂ-2449 


ಪಿರ್ಯಾದುದಾರರು ವಿರುದ್ಧ ಅಪರಾಧಿಗಳು 

ಶ್ರೀ ಎ.ಡಿ. ತಿಪ್ಪಯ್ಯ 1. ಶ್ರೀ ಶಾಂತರಾಜ ಅಲಿಯಾಸ್‌ ಗೌಡ ಬಿನ್‌ 
ಪೊಲೀಸ್‌ ಸಬ್‌ ಇನ್ಸ್‌ಪೆಕ್ಟರ್‌, ಅಬ್ಬಿನಹೊಳೆ, ಹನುಮಂತರಾಯಪ್ಪ, ಚಿರಪನಹಳ್ಳಿ, ಶಿರಾ ತಾ: 
ಪೊಲೀಸ್‌ ಠಾಣೆ, ಹಿರಿಯೂರು ತಾ: ತುಮಕೂರು ಜಿಲ್ಲೆ. 


2. ಶ್ರೀ ತಿರುಮಲೇಶ ಅಲಿಯಾಸ್‌ ರವಿ ಅಲಿಯಾಸ್‌ 
ರವಿಕುಮಾರ್‌ ಬಿನ್‌ ರಾಮಣ್ಣ, ಸಂತೇಪೇಟೆ, ಶಿರಾ ಟೌನ್‌. 


೮೧೪ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ಭಾಗ - ೩ 





ವಾಹನದ ಮಾಲೀಕರು : ಶ್ರೀ ಆರ್‌.ಟಿ. ತಿರುಮಲೇಶ ಬಿನ್‌ ಕೆ. ತಿಪ್ಪೇಸ್ವಾಮಿ, ತಿರುಮಲೇಶ ನಿಲಯ, ಕಾಳಿದಾಸ ನಗರ, 
ಶಿರಾ, ತುಮಕೂರು ಜಿಲ್ಲೆ. 
ಅರ್ಜಿದಾರರ ಪರವಕೀಲರು : ಶ್ರೀ ಹೆಚ್‌.ಎಸ್‌. ಮಂಜುನಾಥ, ವಕೀಲರು, ಚಿತ್ರದುರ್ಗ. 


ಪ್ರಕರಣದ ಹಿನ್ನೆಲೆ 

ದಿನಾಂಕ: 31.8.1997 ರಂದು ಬೆಳಿಗ್ಗೆ 8.00 ಗಂಟೆಯ ಸಮಯದಲ್ಲಿ ಅಬ್ಬಿನಹೊಳೆ ಪೊಲೀಸ್‌ ಠಾಣೆಗೆ ಬಂದ ಖಚಿತವಾದ 
ವರ್ತಮಾನದ ಮೇರೆಗೆ ಪೊಲೀಸ್‌ ಠಾಣೆಯ ಸಬ್‌ ಇನ್ಸ್‌ಪೆಕ್ಟರ್‌ ಶ್ರೀ ಎ.ಡಿ. ತಿಪ್ಪಮ್ಯ ಇವರು ಸಿಬ್ಬಂದಿಗಳಾದ AS। ಜಯನಾಯ್ಕ, HC- 
322, ೧೦-641, ೧7೦-1489, 7೧೦-1497 ಮತ್ತು ೧7೦-1491 ಇವರೊಂದಿಗೆ ಅಬ್ಬಿನಹೊಳೆ ಗ್ರಾಮದ ಬಸ್‌ ನಿಲ್ದಾಣದ ಬಳಿ 
ಕಾಯುತ್ತಿರುವ ಸಮಯದಲ್ಲಿ ಹಿರಿಯೂರು ಕಡೆಯಿಂದ ಧರ್ಮಪುರದ ಕಡೆಗೆ ಹೋಗುತ್ತಿದ್ದ ಒಂದು ಕಾರನ್ನು ಕಂಡು ನಿಲ್ಲಿಸಲು ಸೂಚನೆ 
ನೀಡಿದರೂ ಸಹ ಕಾರನ್ನು ನಿಲ್ಲಿಸದೇ ಇದ್ದುದರಿಂದ ವಾಹನವನ್ನು ಹಿಂಬಾಲಿಸಿ ಅಬ್ಬಿನಹೊಳೆ ಗ್ರಾಮದ ಬಳಿ ಇರುವ ಕೆರೆ ಅಂಗಳದ ಬಳಿಯ 
ಸೇತುವೆ ಹತ್ತಿರ ವಾಹನವನ್ನು ತಡೆದು ನಿಲ್ಲಿಸಿ, ಪರಿಶೀಲಿಸಿ ನೋಡಲಾಗಿ, ವಾಹನವು ಬಿಳಿ ಬಣ್ಣದ ಅಂಬಾಸಿಡರ್‌ ಕಾರ್‌ ಆಗಿದ್ದು, 
ವಾಹನದ ಸಂಖ್ಯೆ: ಕೆಎ-09-ಎಂ-2449 ಎಂದು ತಿಳಿದು ಬಂದಿದೆ. ಕಾರಿನಲ್ಲಿದ್ದವರನ್ನು ವಿಚಾರ ಮಾಡಲಾಗಿ, ಕಾರಿನಲ್ಲಿದ್ದವರು 
ವಾಹನದಲ್ಲಿ ಶ್ರೀಗಂಧವನ್ನು ಸಾಗಿಸುತ್ತಿರುವುದಾಗಿಯೂ ಹಾಗೂ ಸದರಿ ಶ್ರೀಗಂಧದ ಸಾಗಾಣಿಕೆಗಾಗಿ ಯಾವುದೇ ಅಧಿಕೃತ ಪರವಾನಗಿ 
ಇಲ್ಲವೆಂದು ತಿಳಿಸಿದ ಕಾರಣ ಸದರಿ ವಾಹನದ ತಪಾಸಣೆಯನ್ನು ಪಂಚರ ಸಮಕ್ಷಮ ಮಾಡಲಾಗಿ, ವಾಹನದ ಡ್ರೆವರ್‌ ಸೀಟಿನ ಹಿಂಭಾಗದ 
ಕೆಳಭಾಗದಲ್ಲಿ ಇರಿಸಲಾಗಿದ್ದ ಬಾಯಿ ಕಟ್ಟಲಾಗಿದ್ದ ಒಂದು ಸಣ್ಣ ಗೋಣಿ ಚೀಲವು ಕಾಣಿಸಿದ್ದು, ಸದರಿ ಗೋಣಿಚೀಲವನ್ನು ಹೊರತೆಗೆದು 
ಪಂಚರ ಸಮಕ್ಷಮ ಪರಿಶೀಲಿಸಲಾಗಿ ಗೋಣಿ ಚೀಲದಲ್ಲಿದ್ದ ಶ್ರೀಗಂಧವನ್ನು 13 ಭಾಗಗಳನ್ನಾಗಿ ವಿಂಗಡಣೆ ಮಾಡಿ ತೂಕ ಮಾಡಲಾಗಿ 
ಸುಮಾರು 171% ಕೆಜಿ ತೂಕದ ಶ್ರೀಗಂಧದ ತುಂಡುಗಳು ಇದ್ದು, ಅವುಗಳ ವಿವರ ಈ ಕೆಳಗಿನಂತಿರುತ್ತದೆ. 





1 [ಇದು ಮರದ ಬಡ್ಡೆಯಾಗಿದ್ದು, ಸುಮಾರು 1'], ಅಡಿ ಉದ್ದ ಇದ್ದು, 3 ಕೆ.ಜಿ. ತೂಕ ಇರುತ್ತದೆ. 





ಉದ್ದನೆಯ ತುಂಡು 1 ಅಡಿ ಉದ್ದ ಇದ್ದು, 2 ಕೆ.ಜಿ. ತೂಕವಿರುತ್ತದೆ. 





ಉದ್ದನೆಯ ತುಂಡು 1, ಅಡಿ ಉದ್ದವಿದ್ದು 2 ಕೆ.ಜಿ ತೂಕವಿರುತ್ತದೆ. 





ಉದ್ದನೆಯ ತುಂಡು 10 ಇಂಚು ಉದ್ದವಿದ್ದು, 1 ಕೆ.ಜಿ. ತೂಕವಿರುತ್ತದೆ. 





ಉದ್ದನೆಯ ತುಂಡು 1 ಅಡಿ ಉದ್ದವಿದ್ದು, 1 ಕೆ.ಜಿ. ತೂಕವಿರುತ್ತದೆ. 





ಉದ್ದನೆಯ ತುಂಡು 1, ಅಡಿ ಉದ್ದ ಇದ್ದು, 1 ಕೆ.ಜಿ ತೂಕ ಇರುತ್ತದೆ. 





A] ೦೮| ಊಉ| ತು YH] NV 


ಎ) ಉದ್ದನೆಯ ತುಂಡು 1, ಅಡಿ ಉದ್ದ 2 ತುಂಡುಗಳು ಒಟ್ಟು ತೂಕ 11, ಕೆ.ಜಿ. 
ಬಿ) ಉದ್ದನೆಯ ತುಂಡು 11, ಅಡಿ ಉದ್ದ 





8 ಎ) ಉದ್ದನೆಯ ತುಂಡು 1 ಅಡಿ ಉದ್ದ 
ಬಿ) ಉದ್ದನೆಯ ತುಂಡು 1 ಅಡಿ ಉದ್ದ 3 ತುಂಡುಗಳು ಒಟ್ಟು ತೂಕ 11, ಕೆ.ಜಿ. 
ಸಿ) ಉದ್ದನೆಯ ತುಂಡು 1 ಅಡಿ ಉದ್ದ 





9 | ಎ) ಉದ್ದನೆಯ ತುಂಡು 11, ಅಡಿ ಉದ್ದ 
ಬಿ) ಉದ್ದನೆಯ ತುಂಡು 15 ಸೆ.ಮೀ. ಉದ್ದ 4 ತುಂಡುಗಳು ಒಟ್ಟು ತೂಕ 1 ಕೆ.ಜಿ. 
ಸಿ) ಉದ್ದನೆಯ ತುಂಡು 16 ಸೆ.ಮೀ. ಉದ್ದ 

ಡಿ) ಉದ್ದನೆಯ ತುಂಡು 16 ಸೆಂ.ಮೀ. ಉದ್ದ 





10 ಎ) ಉದ್ದನೆಯ ತುಂಡು 13 ಸೆ.ಮೀ. ಉದ್ದ 
ಬಿ) ಉದ್ದನೆಯ ತುಂಡು 20 ಸೆ.ಮೀ. ಉದ್ದ 4 ತುಂಡುಗಳು ಒಟ್ಟು ತೂಕ 1' ಕೆ.ಜಿ. 
ಸಿ) ಉದ್ದನೆಯ ತುಂಡು 13 ಸೆ.ಮೀ. ಉದ್ದ 
ಡಿ) ಉದ್ದನೆಯ ತುಂಡು 19 ಸೆ.ಮೀ. ಉದ್ದ 





11 ಎ) ಉದ್ದನೆಯ ತುಂಡು 1 ಅಡಿ ಉದ್ದ 2 ತುಂಡುಗಳು ಒಟ್ಟು ತೂಕ 1 ಕೆ.ಜಿ. 
ಬಿ) ಉದ್ದನೆಯ ತುಂಡು 1 ಅಡಿ ಉದ್ದ 





12 ಎ) ಉದ್ದನೆಯ ತುಂಡು 10 ಇಂಚು ಉದ್ದ 
ಬಿ) ಉದ್ದನೆಯ ತುಂಡು 14 ಸೆ.ಮೀ. ಉದ್ದ 6 ತುಂಡುಗಳು ಒಟ್ಟು ತೂಕ 11 ಕೆ.ಜಿ. 
ಸಿ) ಉದ್ದನೆಯ ತುಂಡು 14 ಸೆ.ಮೀ. ಉದ್ದ 
ಡಿ) ಉದ್ದನೆಯ ತುಂಡು 14 ಸೆ.ಮೀ. ಉದ್ದ 
ಇ) ಉದ್ದನೆಯ ತುಂಡು 1 ಅಡಿ ಉದ್ದ 
ಎಫ್‌) ಉದ್ದನೆಯ ತುಂಡು 9 ಸೆ.ಮೀ. ಉದ್ದ 














13 | ಟೆ ಕೆ.ಜಿ. ತುಂಡುಗಳ ಕಟ್ಟು 








ಸದರಿ ಕಾರಿನಲ್ಲಿದ್ದ ವ್ಯಕ್ತಿಗಳು ಶ್ರೀಗಂಧದ ಸಾಗಾಣಿಕೆಗೆ ಅಧಿಕೃತ ಪರವಾನಗಿಯನ್ನು ಹೊಂದಿಲ್ಲದ ಕಾರಣ ಕರ್ನಾಟಕ ಅರಣ್ಯ 
ಕಾಯ್ದೆ - 1963 ರ ನಿಯಮ - 62 ರ ಪ್ರಕಾರ ಎಲ್ಲಾ ವಿಧಿವಿಧಾನಗಳನ್ನು ಅನುಸರಿಸಿ ಮೇಲ್ಕಂಡಂತೆ ಮಹಜರ್‌ ಮಾಡಿರುತ್ತಾರೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ೮೧೫ 





ಸ್ಥಳದ ಪಂಚನಾಮದಲ್ಲಿ ನಮೂದಿಸಿದಂತೆ, ಶ್ರೀಗಂಧದ ಒಟ್ಟು ತೂಕ 17.500 ಕೆ.ಜಿ. ಆಗಿರುತ್ತದೆ. ಮೇಲ್ಕಂಡ ಮಹಜರ್‌ 
ಅನ್ನು ದಿನಾಂಕ: 31.8.97 ರಂದು ಬೆಳಿಗ್ಗೆ 8.30 ರಿಂದ 10.00 ಗಂಟೆಯ ಅವಧಿಯಲ್ಲಿ ಬರೆಯಲಾಗಿದೆ. ನಂತರ ಶ್ರೀಗಂಧ ಮತ್ತು 
ವಾಹನವನ್ನು (ಅಂಬಾಸಿಡರ್‌ ಕಾರ್‌) ಅಮಾನತ್ತುಪಡಿಸಿಕೊಂಡು, ಕರ್ನಾಟಕ ಅರಣ್ಯ ಕಾಯ್ದೆ - 1963 ರ ಕಲಂ 86, 87 ೧/// 379 
ಐಪಿಸಿ ಪ್ರಕಾರ ಕೇಸು ದಾಖಲಿಸಿಕೊಂಡು ವಾಹನ ಮತ್ತು ಶ್ರೀಗಂಧವನ್ನು ಈ ಪ್ರಾಧಿಕಾರಕ್ಕೆ ಕರ್ನಾಟಕ ಅರಣ್ಯ ಕಾಯ್ದೆ - 1963 ರ ಪ್ರಕಾರ 
ಮುಂದಿನ ಕ್ರಮಗಳನ್ನು ಜರುಗಿಸಲು ಒಪ್ಪಿಸಿರುತ್ತಾರೆ. ಮೇಲ್ಕಂಡ 13 ಭಾಗಗಳ ಪೈಕಿ 8 ರಲ್ಲಿ ಇರುವ 3 ತುಂಡುಗಳ ಪೈಕಿ (ಎ) ನಲ್ಲಿ 
ಇರುವ ತುಂಡನ್ನು ಸ್ಕಾಂಪಲ್‌ ಪೀಸ್‌ ಎಂದು ಪೊಲೀಸ್‌ ಇಲಾಖೆಯು ಇಟ್ಟುಕೊಂಡಿದ್ದು, ಈ ಪ್ರಾಧಿಕಾರದ ವಶಕ್ಕೆ 17.00 ಕೆ.ಜಿ. 
ಶ್ರೀಗಂಧವನ್ನು ನೀಡಿರುತ್ತಾರೆ. 

ಬಳಿಕ, ಈ ಪ್ರಾಧಿಕಾರವು 17.00 ಕೆಜಿ ಶ್ರೀಗಂಧ ಮತ್ತು ಅಂಬಾಸಿಡರ್‌ ಕಾರನ್ನು ವಲಯ ಅರಣ್ಯಾಧಿಕಾರಿಗಳು, ಚಿತ್ರದುರ್ಗ 
ಇವರ ರಕ್ಷಣೆಯಲ್ಲಿಟ್ಟುಕೊಳ್ಳಲು ವಲಯ ಅರಣ್ಯಾಧಿಕಾರಿ, ಚಿತ್ರದುರ್ಗ ಇವರಿಗೆ ಸೂಚಿಸಲಾಯಿತು. 

ವಾಹನದ ಮಾಲೀಕರ ವಿವರಗಳನ್ನು ತಿಳಿದುಕೊಳ್ಳುವ ಸಲುವಾಗಿ ಈ ಪ್ರಾಧಿಕಾರವು ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಮೈಸೂರು 
ಇವರೊಂದಿಗೆ ಪತ್ರ ವ್ಯವಹಾರ ಮಾಡಲಾಗಿ ಅಂಬಾಸಿಡರ್‌ ಕಾರ್‌ ಸಂಖ್ಯೆ: ಕೆಎ-09-ಎಂ-2449 ರ "ಬಿ' ವಹಿಯ ಎಕ್ಸ್‌ಟ್ರಾಕ್ಟನ್ನು ಈ 
ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. 

ಸದರಿ "ಬಿ' ವಹಿಯ ಎಕ್ಸ್‌ಟ್ರಾಕ್ಟ್‌ನ ಅನ್ವಯ ವಾಹನವು ಶ್ರೀ ಹುಸೇನ್‌ ಷರೀಫ್‌ ಬಿನ್‌ ಲೇಟ್‌ ಅಹ್ಮದ್‌ ಶರೀಫ್‌, ನಂ. 2621, 
ಪುಲಕೇಶಿ ರಸ್ತೆ, ಲಷ್ಕರ್‌ ಮೊಹಲ್ಲಾ, ಮೈಸೂರು ಇವರ ಹೆಸರಿನಲ್ಲಿ ನೋಂದಾಯಿತವಾಗಿರುವುದಾಗಿಯೂ ವಾಹನದ ಚಾಸ್ಸಿ ಸಂಖ್ಯೆ: 
111-552426 ಮತ್ತು ಇಂಜಿನ್‌ ಸಂಖ್ಯೆ: ಡಿ. 270678 ಆಗಿರುತ್ತದೆ. 

ಈ ಪ್ರಾಧಿಕಾರವು ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಮೈಸೂರು ರವರು ನೀಡಿರುವ "ಬಿ' ವಹಿಯ ಎನಕ್ಸ್‌ಟ್ರಾಕ್ಟಿನ ಅನ್ವಯ 
ನೋಂದಾಯಿತ ಮಾಲೀಕರಾದ ಶ್ರೀ ಹುಸೇನ್‌ ಷರೀಫ್‌ ಬಿನ್‌ ಲೇಟ್‌ ಅಹಮದ್‌ ಶರೀಫ್‌, ಮೈಸೂರು ಇವರಿಗೆ ಸದರಿಯವರ 
ವಾಹನವು ಶ್ರೀಗಂಧದ ಕಳ್ಳಸಾಗಾಣಿಕೆಯಲ್ಲಿ ತೊಡಗಿದ್ದರಿಂದ ವಾಹನವನ್ನು ಸರ್ಕಾರದ ಪರವಾಗಿ ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು 
ಎಂಬುದಕ್ಕೆ ಕಾರಣಗಳನ್ನು ನೀಡುವಂತೆ 15 ದಿನಗಳ ಕಾಲಾವಕಾಶ ನೀಡಿ ನೋಟೀಸ್‌ ಜಾರಿ ಮಾಡಲಾಯಿತು. 

ಸದರಿ ವಾಹನದ ಸಿ.ಸಿ. ಯು ಬದಲಾವಣೆ ಆಗಿರುವುದಾಗಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಮೈಸೂರು ರವರ “ಬಿ' ವಖಯ 
ಕ್ಟ್‌ ಮೂಲಕ ತಿಳಿದು ಬಂದಿದ್ದರಿಂದ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ತುಮಕೂರು ರವರಿಂದ ವಾಹನದ “ಬಿ' ವಹಿಯ 


ಎಕ್ಸ್‌ಟ್ರಾಕ್ಟ್‌ 
ಕ್ಟ್‌ ಪಡೆದು, ಪರಿಶೀಲಿಸಲಾಗಿ ವಾಹನವು ಶ್ರೀ ಟಿ. ತಿರುಮಲೇಶ್‌ ಬಿನ್‌ ತಿಪ್ಪೇಸ್ವಾಮಿ, ತಿರುಮಲೇಶ ನಿಲಯ, ಕಾಳಿದಾಸ ನಗರ, 


ಎಕ್ಸ್‌ 
ಶಿರಾ, ಜು ಜಿಲ್ಲೆ ಇವರ ಹೆಸರಿನಲ್ಲಿ ನೋಂದಾಯಿತವಾಗಿರುತ್ತದೆ. 
ಶ್ರೀ ಆರ್‌.ಟಿ. ತಿರುಮಲೇಶ್‌ ಬಿನ್‌ ಕೆ. ತಿಪ್ಪೇಸ್ವಾಮಿ, ಕಾಳಿದಾಸ ನಗರ, ಶಿರಾ ಇವರು ಶ್ರೀ ಹೆಚ್‌.ಎಸ್‌. ಮಂಜುನಾಥ, 
ವಕೀಲರು, ಚಿತ್ರದುರ್ಗ ಇವರ ಮುಖಾಂತರ ಸಿ.ಆರ್‌.ಪಿ.ಸಿ. ಕಲಂ - 457 ರನ್ವಯ ಅರ್ಜಿಯನ್ನು ಈ ಪ್ರಾಧಿಕಾರದ ಮುಂದೆ ದಾಖಲು 
ಮಾಡಿ ವಾಹನದ RC ಪುಸ್ತಕದ ಪ್ರತಿಯನ್ನು ಸಲ್ಲಿಸಿರುತ್ತಾರೆ ಹಾಗೂ ವಾಹನವನ್ನು ಮಧ್ಯಂತರ ವಶಕ್ಕೆ ನೀಡುವಂತೆ ಕೋರಿರುತ್ತಾರೆ. 
ನಂತರ ಈ ಪ್ರಕರಣದ ವಿಚಾರಣೆಯನ್ನು ಪ್ರಾರಂಭಿಸಿ ದಿನಾಂಕ: 4.7.2000, 18.7.2000, 27.7.2000, 10.8.2000, 
30.8.2000, 13.9.2000, 5.10.2000, 19.10.2000, 22.11.2000, 13.12.2000, 24.1.2001, 23.2.2001, 16.5.2001, 
29.5.2001, 18.7.2001, 24.8.2001, 13.9.2001 ರಂದು ಸಾಕ್ಷಿದಾರರನ್ನು ವಿಚಾರಣೆ ಮಾಡಲಾಯಿತು. 
ಅಭಿಯೋಜನೆ ಸಾಕ್ಷಿಗಳವರ ಪರವಾಗಿ ಸಾಕ್ಷಿಗಳು 
1. ಶ್ರೀ ಜಿ.ಆರ್‌. ವೆಂಕಟೇಶ ರೆಡ್ಡಿ ಬಿನ್‌ ಶ್ರೀ ರಾಮಚಂದ್ರ ರೆಡ್ಡಿ ಪೊಲೀಸ್‌ ಪೇದೆ ಸಂಖ್ಯೆ: 351, ಸಂಚಾರಿ ಪೊಲೀಸ್‌ ಠಾಣೆ, 
ದಾವಣಗೆರೆ - PW-1 
2. ಶ್ರೀ ಎ.ಡಿ. ಗುರುಶಾಂತಪ್ಪ ಬಿನ್‌ ದೊಡ್ಡ ಹನುಮಪ್ಪ, ಮುಖ್ಯ ಪೇದೆ - ನಂ. 225, (ಹಿಂದಿನ ಬಕಲ್‌ ಸಂಖ್ಯೆ: 322) 
ಪರಶುರಾಂಪುರ ಪೊಲೀಸ್‌ ಠಾಣೆ, ಪರಶುರಾಂಪುರ - PW-2 
3. ಶ್ರೀ ಬಿ. ಜುಂಜಪ್ಪ ಬಿನ್‌ ಭೀಮಣ್ಣ ಷಃ ಸಂಗೇನಹಳ್ಳಿ, ಹಿರಿಯೂರು ತಾ: - PW-3 
4. ಶ್ರೀ ಎ.ಡಿ. ತಿಪ್ಪಯ್ಯ ಬಿನ್‌ ಬಿ. ತಿಪ್ಪಯ್ಯ, ಪಿಎಸ್‌ಐ (ಅಪರಾಧ), ಚಳ್ಳಕೆರೆ - PW-4 
5. ಶ್ರೀ ರಂಗಸ್ವಾಮಿ ಬಿನ್‌ ಶ್ರೀ ಜಿ. ರಂಗಪ್ಪ, ಇಕ್ಕನೂರು ಗ್ರಾಮ, ಹಿರಿಯೂರು ತಾ: - PW-5 
ಪ್ರತಿವಾದಿಗಳ ಪರ ಸಾಕ್ಷಿಗಳು : ಯಾರು ಇಲ್ಲ 
ಮೇಲ್ಕಂಡ ಸಾಕ್ಷಿದಾರರ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಲಾಯಿತು. ಈ ಪ್ರಾಧಿಕಾರದ ಆದೇಶದನ್ವಯ ಸಹಾಯಕ 
ಅಭಿಯೋಜಕ ನಿರ್ದೇಶಕರು ಹಾಗೂ ಆಪಾದಿತರ ಪರ ವಕೀಲರು ಲಿಖಿತ ವಾದಗಳನ್ನು ಮಂಡಿಸಿರುತ್ತಾರೆ. ಆಪಾದಿತರ ಪರ ವಕೀಲರು 
ಮಂಡಿಸಿರುವ ಲಿಖಿತ ವಾದದೊಂದಿಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಬ್ಬಿನಹೊಳೆ ಪೊಲೀಸ್‌ ಠಾಣೆ, ಅಬ್ಬಿನಹೊಳೆ ಇವರು ಸಿವಿಲ್‌ ಜಡ್ಜ್‌ 
(ಜೂನಿಯರ್‌ ಡಿವಿಜನ್‌) ಮತ್ತು ಜೆ.ಎಂ.ಎಫ್‌.ಸಿ. ಹಿರಿಯೂರು ಇವರ ನ್ಯಾಯಾಲಯದಲ್ಲಿ ಇದೇ ಪ್ರಕರಣದಲ್ಲಿ ಭಾಗಿಯಾಗಿದ್ದರೆಂದು 
ಆರೋಪಿಸಿ ದಾಖಲು ಮಾಡಲಾಗಿದ್ದ ಸಿ.ಸಿ. ಸಂಖ್ಯೆ: 399/1998 ರ ಪ್ರಕರಣದಲ್ಲಿ ಆಪಾದಿತರಾದ 
1. ಶಾಂತರಾಜ್‌ ಅಲಿಯಾಸ್‌ ಗೌಡ ಬಿನ್‌ ಹನುಮಂತರಾಯಪ್ಪ, ಚಿರಪ್ಪನಹಳ್ಳಿ, ಶಿರಾ ತಾಲ್ಲೂಕು 
2. ತಿರುಮಲೇಶ್‌ ಅಲಿಯಾಸ್‌ ರವಿ ಅಲಿಯಾಸ್‌ ರವಿಕುಮಾರ್‌ ಬಿನ್‌ ರಾಮಣ್ಣ, ತಿರುಮಲೇಶ ನಿಲಯ, ಕಾಳಿದಾಸನಗರ, ಶಿರಾ. 
ಇವರುಗಳನ್ನು ಪ್ರಾಸಿಕ್ಯೂಷನ್‌ ಬಲವಾದ ಸಾಕ್ಷಿ ನೀಡಿಲ್ಲವೆಂದು ಆರೋಪ ಮುಕ್ತಗೊಳಿಸಿದೆ. ಆದೇಶದ ಪ್ರತಿಗಳನ್ನು 


ಟ್ರಾ 
ಟ್ರಾ 


೮೧೬ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ಭಾಗ - ೩ 





ಅಭಿಯೋಜನೆ ಪರ ಸಾಕ್ಷಿಗಳ ಹೇಳಿಕೆಗಳನ್ನು ಸಹಾಯಕ ಅಭಿಯೋಜಕ ನಿರ್ದೇಶಕರು ಹಾಗೂ ಆಪಾದಿತರ ಪರ ವಕೀಲರು 
ಲಿಖಿತ ವಾದಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ, ಸೂಕ್ತ ನಿರ್ಣಯ ನೀಡಲು ಕೆಳಕಂಡ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗಿದೆ. 
ಅಂಶ-1 : ಈ ಪ್ರಕರಣದಲ್ಲಿ ಅಮಾನತ್ತುಪಡಿಸಿಕೊಳ್ಳಲಾದ ಅಂಬಾಸಿಡರ್‌ ಕಾರ್‌ ಸಂಖ್ಯೆ: ಕೆಎ-09-ಎಂ-2449 ನ್ನು ಶ್ರೀಗಂಧದ 
ಸಮೇತ ಅಮಾನತ್ತುಪಡಿಸಲಾಗಿದೆಯೇ? ಅಮಾನತ್ತುಪಡಿಸುವಾಗ ಕರ್ನಾಟಕ ಅರಣ್ಯ ಕಾಯ್ದೆ - 1963 ರ ಕಲಂ - 62 ರ 
ಪ್ರಕಾರ ಕ್ರಮಬದ್ಧವಾಗಿ ಅಮಾನತ್ತುಪಡಿಸಲಾಗಿದೆಯೇ. 
ಅಂಶ-2 : ಅಮಾನತ್ತುಪಡಿಸಿಕೊಂಡ ಅಂಬಾಸಿಡರ್‌ ಕಾರಿನಲ್ಲಿದ್ದ ಮಾಲು ಸರ್ಕಾರದ ಸ್ವತ್ತು ಎಂದು ಘೋಷಿಸಲಾಗಿರುವ ಶ್ರೀಗಂಧವೇ? 
ಅಂಶ-3 : ಅಮಾನತ್ತುಪಡಿಸಲಾಗಿರುವ ವಾಹನದ ಮಾಲೀಕರು ವಾಹನವನ್ನು ಶ್ರೀಗಂಧ ಕಳ್ಳ ಸಾಗಾಣಿಕೆಯಲ್ಲಿ ಬಳಸಲಾಗಿರುವುದಿಲ್ಲ 
ಎಂಬುದನ್ನು ಸಾಬೀತುಪಡಿಸಿರುವರೇ ಅಥವಾ ವಾಹನವು ಶ್ರೀಗಂಧದ ಕಳ್ಳ ಸಾಗಾಣಿಕೆಗೆ ಬಳಕೆಯಾಗದಂತೆ ವಾಹನದ 
ಮಾಲೀಕರು ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದರೆ? 
ಮೇಲ್ಕಂಡ ಅಂಶಗಳಿಗೆ ಈ ಕೆಳಗಿನಂತೆ ಉತ್ತರಿಸುತ್ತೇನೆ 


ಅಂಶ-1 : ಸಕಾರಾತಕ್ರ 
ಅಂಶ-2 : ಸಕಾರಾತಕ್ರ 
ಅಂಶ-3 : ನಕಾರಾತಕ್ರ 


ಕಾರಣಗಳನ್ನು ಈ ಕೆಳಗೆ ವಿವರಿಸಲಾಗಿದೆ 

ಅಂಶ ಸಂಖ್ಯೆ: 1 

ಶ್ರೀ ಎ.ಡಿ. ತಿಪ್ಪಯ್ಯ, ಪೊಲೀಸ್‌ ಉಪನಿರೀಕ್ಷಕರು, ಅಬ್ಬಿನಹೊಳೆ ಪೊಲೀಸ್‌ ಠಾಣೆ, ಅಬ್ಬನಹೊಳೆ ಇವರು ಠಾಣೆಯಲ್ಲಿ 
ಸ್ವೀಕೃತವಾದ ಖಚಿತ ವರ್ತಮಾನದನ್ವಯ ದಿನಾಂಕ: 31.8.1997 ರಂದು ಬೆಳಿಗ್ಗೆ ಸುಮಾರು 8.30 ಸಮಯದಲ್ಲಿ ಠಾಣೆಯ 
ಸಿಬ್ಬಂದಿಯೊಂದಿಗೆ ಅಬ್ಬಿನಹೊಳೆ ಬಸ್‌ ನಿಲ್ದಾಣದ ಬಳಿ ಕಾಯುತ್ತಿರುವ ಸಂದರ್ಭದಲ್ಲಿ ಹಿರಿಯೂರು ಕಡೆಯಿಂದ ಧರ್ಮಪುರದ ಕಡೆಗೆ 
ಹೋಗುತ್ತಿದ್ದ ಕಾರನ್ನು ನಿಲ್ಲಿಸಲು ಕೈ ಮಾಡಿ ನಿಲ್ಲಿಸಲು ಸೂಚನೆ ಮಾಡಿದರೂ ಸಹ ಸದರಿ ಕಾರು ನಿಲ್ಲದೆ ಮುಂದೆ ಹೋಗಿದ್ದರಿಂದ ಕಾರನ್ನು 
ಮೋಟಾರ್‌ ಸೈಕಲ್‌ಗಳಲ್ಲಿ ಬೆನ್ನಟ್ಟಿ ಅಬ್ಬಿನಹೊಳೆ ಗ್ರಾಮದ ಬಳಿ ಇರುವ ಕೆರೆ ಅಂಗಳದ ಬಳಿಯ ಸೇತುವೆ ಹತ್ತಿರ ಅಡ್ಡಗಟ್ಟಿ 
ಸಿಬ್ಬಂದಿಯೊಂದಿಗೆ ವಾಹನವನ್ನು ತಡೆದು ನಿಲ್ಲಿಸಿರುತ್ತಾರೆ. ವಾಹನವನ್ನು ಅಂಬಾಸಿಡರ್‌ ಕಾರ್‌ ಸಂಖ್ಯೆ: ಕೆಎ-09-ಎಂ-2449 ಎಂದು 
ಗುರುತಿಸಿರುತ್ತಾರೆ. ವಾಹನದಲ್ಲಿದ್ದ ಇಬ್ಬರು ವ್ಯಕ್ತಿಗಳನ್ನು ಪ್ರಶ್ನಿಸಲಾಗಿ ಇಬ್ಬರು ವ್ಯಕ್ತಿಗಳು ಕಾರಿನಲ್ಲಿ ಶ್ರೀಗಂಧವನ್ನು ಸಾಗಿಸುತ್ತಿರುವುದಾಗಿ 
ಹಾಗೂ ಸದರಿ ಶ್ರೀಗಂಧದ ಸಾಗಾಣಿಕೆಗೆ ಅಧಿಕೃತ ಪರವಾನಗಿ ಇರುವುದಿಲ್ಲವೆಂದು ತಿಳಿಸಿರುತ್ತಾರೆ. ಅಪರಾಧ ನಡೆದ ಸ್ಥಳಕ್ಕೆ ಪಂಚರನ್ನು 
ಕರೆಸಿ ವಾಹನದ ಒಳಗಿನಿಂದ ಒಂದು ಗೋಣಿ ಚೀಲದಲ್ಲಿದ್ದ ಶ್ರೀಗಂಧದ ತುಂಡುಗಳನ್ನು ಹೊರತೆಗೆದು ಪಂಚರ ಸಮಕ್ಷಮ ಮಹಜರ್‌ ಕ್ರಮ 
ಜರುಗಿಸಿ ತುಂಡುಗಳನ್ನು 13 ಭಾಗಗಳನ್ನಾಗಿ ವಿಂಗಡಣೆ ಮಾಡಿ, ತೂಕ ಮಾಡಿ ಶ್ರೀಗಂಧದ ತೂಕವು 17.500 ಕೆ.ಜಿ. ಇರುತ್ತದೆ. 

ಸದರಿ ಪೊಲೀಸ್‌ ಉಪನಿರೀಕ್ಷಕರು, ಸರ್ಕಾರದ ಪರವಾಗಿ ವರದಿ ತಯಾರಿಸಿ ಕ್ರೈಂ ಸಂಖ್ಯೆ: 76/1997 ಎಂದು ಪ್ರಕರಣವನ್ನು 
ನೋಂದಾಯಿಸಿಕೊಂಡು ಅಮಾನತ್ತುಪಡಿಸಿಕೊಳ್ಳಲಾದ ಶ್ರೀಗಂಧದ ತುಂಡುಗಳ ಮೇಲೆ ನಂಬರ್‌ ಮತ್ತು ತೂಕವನ್ನು ನಮೂದಿಸಿರುತ್ತಾರೆ. 
ನಂತರ ಆರೋಪಿಗಳನ್ನು ಮತ್ತು ಅಮಾನತ್ತುಪಡಿಸಿಕೊಂಡಿರುವ ವಾಹನವನ್ನು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯದ ಮುಂದೆ 
ಹಾಜರುಪಡಿಸಿರುತ್ತಾರೆ. 

ಪೊಲೀಸ್‌ ಉಪನಿರೀಕ್ಷಕರು ವಾಹನವನ್ನು ಮತ್ತು ಅದರಲ್ಲಿ ಕಳ್ಳಸಾಗಾಣಿಕೆ ಮಾಡಲಾಗುತ್ತಿದ್ದ ಶ್ರೀಗಂಧವನ್ನು ಅಮಾನತ್ತು 
ಪಡಿಸಿಕೊಳ್ಳುವಾಗ ಮತ್ತು ಮಹಜರ್‌ ನಡೆಸುವಾಗ ಕರ್ನಾಟಕ ಅರಣ್ಯ ಕಾಯ್ದೆ - 1963 ರ ಕಲಂ - 62ರ ಪ್ರಕಾರ ನಿಯಮಗಳನ್ನು 
ಪಾಲಿಸಿರುತ್ತಾರೆ. 

ಸದರಿ ಪ್ರಕರಣವು ಅರಣ್ಯ ಕಾನೂನು ಕಾಯ್ದೆಗಳ ಉಲ್ಲಂಘನೆಗೆ ಸಂಬಂಧಿಸಿದ್ದರಿಂದ ಮುಂದಿನ ನಡವಳಿಕೆಗಳನ್ನು ನಡೆಸುವ ಬಗ್ಗೆ 
ವಾಹನ ಮತ್ತು ಅದರಲ್ಲಿದ್ದ ಶ್ರೀಗಂಧವನ್ನು ಈ ಪ್ರಾಧಿಕಾರಕ್ಕೆ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಹಿರಿಯೂರು ಇವರ ಮುಖಾಂತರ 
ಒಪ್ಪಿಸಿರುತ್ತಾರೆ. ಅಮಾನತ್ತುಪಡಿಸಿಕೊಳ್ಳಲಾಗಿರುವ ಶ್ರೀಗಂಧವನ್ನು ವಲಯ ಅರಣ್ಯಾಧಿಕಾರಿಗಳು, ಚಿತ್ರದುರ್ಗ ರವರು ಪರಿಶೀಲಿಸಿ 
ಶ್ರೀಗಂಧವೆಂದು ದೃಢೀಕರಿಸಿರುತ್ತಾರೆ. 

ವಿಚಾರಣೆ ಸಮಯದಲ್ಲಿ ಪ್ರಾಸಿಕ್ಯೂಷನ್‌ ಸಾಕ್ಷಿ-4, ಶ್ರೀ ಎ.ಡಿ. ತಿಪ್ಪಯ್ಯ, ಪೊಲೀಸ್‌ ಉಪನಿರೀಕ್ಷಕರು, ಅಬ್ಬಿನಹೊಳೆ ಪೊಲೀಸ್‌ 
ಠಾಣೆ ಇವರಿಗೆ ಅವರು ನ್ಯಾಯಾಲಯಕ್ಕೆ ಸಲ್ಲಿಸಿದ ವರದಿಯನ್ನು ತೋರಿಸಲಾಯಿತು. ಸದರಿ ವರದಿಯನ್ನು ನಿಶಾನೆ-೧4 ಎಂಬುದಾಗಿ 


೧ 


ಹಾಗೂ ವರದಿಯಲ್ಲಿರುವ ಅವರ ಸಹಿಯನ್ನು 74(8) ಎಂದು ಗುರುತಿಸಲಾಯಿತು. 

ಮ್ಯಾಜಿಸ್ಟೇಟರಿಗೆ ಸಲ್ಲಿಸಿದ ಸ್ವತ್ತಿನ ಪಟ್ಟಿಯನ್ನು ನಿಶಾನೆ ೧3 ಎಂದು ಗುರುತಿಸಲಾಗಿದೆ. ಪೊಲೀಸ್‌ ಉಪನೀರಿಕ್ಬಕರ ಸಹಿಯನ್ನು 
ನಿಶಾನೆ ೧3(8) ಎಂದು ಗುರುತಿಸಲಾಗಿದೆ. ಮಹಜರ್‌ ಪ್ರತಿಯನ್ನು ತೋರಿಸಲಾಗಿ ಮಹಜರ್‌ ಪ್ರತಿ ಹಾಗೂ ಅದರಲ್ಲಿರುವ ಸಹಿಯನ್ನು 
ಸದರಿ ಸಾಕ್ಷಿದಾರರು ಗುರುತಿಸಿದ್ದು, ಮಹಜರ್‌ ಪ್ರತಿಯನ್ನು P-| ಎಂದು ಮತ್ತು ಸಾಕ್ಷಿದಾರರ ಸಹಿಯನ್ನು ನಿಶಾನೆ P-1() ಎಂದು 
ಗುರುತಿಸಲಾಗಿದೆ. ಸಾಕ್ಷಿದಾರರು ಮಹಜರ್‌ ಮಾಡುವ ಕಾಲದಲ್ಲಿ ವಶಪಡಿಸಿಕೊಳ್ಳಲಾದ ವಾಹನ ಕಾರು ಸಂಖ್ಯೆ: ಕೆಎ-09-ಎಂ-2449 ನ್ನು 
ನೋಡಿದರೆ ಗುರುತಿಸುವುದಾಗಿ ಸಾಕ್ಷಿ ನುಡಿದಿರುತ್ತಾರೆ ಹಾಗೂ ಅದೇ ಕಾರು ಈ ಪ್ರಾಧಿಕಾರದ ಮುಂದೆ ಇರುವುದಾಗಿ ಸಾಕ್ಷಿ ಹೇಳಿರುತ್ತಾರೆ. 
ಸದರಿ ಕಾರು ಮುದ್ದೆ ಮಾಲು - 1 ಎಂದು ಆಗಿರುತ್ತದೆ. 

ಸದರಿ ಸಾಕ್ಷಿದಾರರು ಶ್ರೀ ಹೆಚ್‌.ಎಸ್‌. ಮಂಜುನಾಥ್‌ ಆರೋಪಿ ಪರ ವಕೀಲರು ಮಾಡಿದ ಪಾಟೀಸವಾಲಿನಲ್ಲಿ ನಿಶಾನೆ ೧-| 


ಮಹಜರನ್ನು ಪ್ರಾಸಿಕ್ಕೂಷನ್‌ ಸಾಕ್ಷಿ-1, ಶ್ರೀ ಜಿ.ಆರ್‌. ವೆಂಕಟೇಶ್‌ ರೆಡ್ಡಿ ಅವರಿಂದ ಪಂಚರ ಸಮಕ್ಷಮ ಬರೆಸಲಾಗಿರುವುದಾಗಿ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ೮೧೭ 





ತಿಳಿಸಿರುತ್ತಾರೆ. ಅಮಾನತ್ತುಪಡಿಸಿಕೊಂಡ ಶ್ರೀಗಂಧದ ತುಂಡುಗಳನ್ನು 13 ಭಾಗಗಳನ್ನಾಗಿ ಮಾಡಿ ತೂಕ ಮಾಡಿರುವುದಾಗಿಯೂ 
ತಿಳಿಸಿರುತ್ತಾರೆ. ತಕ್ಕಡಿಯನ್ನು ಸಿಬ್ಬಂದಿಯಾದ ವೆಂಕಟೇಶರೆಡ್ಡಿ ಮತ್ತು ಕುಮಾರ ಎಂಬುವರು ತಂದಿರುತ್ತಾರೆ ಎಂದು ಉತ್ತರಿಸಿರುತ್ತಾರೆ. 
ಶ್ರೀಗಂಧದ ತುಂಡುಗಳನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ಪರೀಕ್ಷಿಸಿ ಶ್ರೀಗಂಧವೇ ಎಂದು ಪ್ರಮಾಣ ಪತ್ರ ನೀಡಿರುವುದಾಗಿ 
ತಿಳಿಸಿರುತ್ತಾರೆ. ಪಾಟೀ ಸವಾಲಿನ ಸಮಯದಲ್ಲಿ ಮಹಜರ್‌ ಅನ್ನು ಪ್ರಾಸಿಕ್ಯೂಷನ್‌ ಸಾಕ್ಷಿ-1, ಶ್ರೀ ವೆಂಕಟೇಶ್‌ರೆಡ್ಡಿ ಬರೆದಿರುವುದೆಂದು 
ಮಹಜರ್‌ನಲ್ಲಿ ನಮೂದಿಸಿಲ್ಲವೆಂದು ಉತ್ತರಿಸಿರುತ್ತಾರೆ. ಶ್ರೀಗಂಧದ ತುಂಡುಗಳಿಗೆ ನಂಬರನ್ನು ಯಾವ ಬಣ್ಣದ ಶಾಯಿಯಲ್ಲಿ 
ಬರೆಯಲಾಗಿದೆ ಎಂಬುದನ್ನು ತಿಳಿಸಲು ಅಸಾಧ್ಯ ಎಂದು ಉತ್ತರಿಸಿರುತ್ತಾರೆ. 

ಪದ್ಧತಿಯಂತೆ ಮುದ್ದೆ ಮಾಲುಗಳ ಮೇಲೆ ಚೀಟಿಯನ್ನು ಅಂಟಿಸಿ, ಚೀಟಿಯ ಮೇಲೆ ಠಾಣೆಯ ಗುನ್ನೆ ಸಂಖ್ಯೆ, ಮಾಲು ಪಟ್ಟಿ 
ಸಂಖ್ಯೆಗಳನ್ನು ಬರೆದು ಸಹಿ ಮಾಡಿರುವುದಾಗಿ ಉತ್ತರಿಸಿರುತ್ತಾರೆ. ಮುದ್ದೆ ಮಾಲು-2ರ ಮೇಲೆಯೂ ಈ ರೀತಿ ಚೀಟಿ ಅಂಟಿಸಿದ್ದು, ಸದರಿ 
ಚೀಟಿಯ ಮುದ್ದೆ ಮಾಲನ್ನು ಅತ್ತಿತ್ತ ಇಡುವ ಸಮಯದಲ್ಲಿ ಬಿದ್ದಿರಬಹುದೆಂದು ಹಾಗೂ ಚೀಟಿ ಅಂಟಿಸಿ ಸುಮಾರು ವರ್ಷಗಳಾಗಿರುವ 
ಕಾರಣ ಅಂಟಿಸಿದ ಕಲೆಯು ಮುದ್ದೆ ಮಾಲು-2 ರ ಮೇಲೆ ಇರುವುದಿಲ್ಲವೆಂದು ಉತ್ತರಿಸಿರುತ್ತಾರೆ. 

ಪ್ರಾಸಿಕ್ಯೂಷನ್‌ ಸಾಕ್ಷಿ-1, ಜಿ.ಆರ್‌. ವೆಂಕಟೇಶ್‌ರೆಡ್ಡಿ ಯವರು ಸಹಾಯಕ ಅಭಿಯೋಜಕ ನಿರ್ದೇಶಕರು ಮಾಡಲಾದ ಮುಖ್ಯ 
ವಿಚಾರಣೆಯಲ್ಲಿ ನುಡಿದಿರುವ ಸಾಕ್ಷ್ಯವು ಪ್ರಾಸಿಕ್ಯೂಷನ್‌ ಸಾಕ್ಷಿ-4, ಶ್ರೀ ಎ.ಡಿ. ತಿಪ್ಪಯ್ಯ ಇವರ ಸಾಕ್ಷ್ಮಕ್ಕೆ ಪುಷ್ಟಿ ಕೊಡುತ್ತದೆ. ಆದರೆ ಸದರಿ 
ಸಾಕ್ಷಿದಾರರು (ಪ್ರಾಸಿಕ್ಯೂಷನ್‌ ಸಾಕ್ಷಿ-1) ಶ್ರೀ ಹೆಚ್‌.ಎಸ್‌. ಮಂಜುನಾಥ್‌ ಆರೋಪಿ ಪರ ವಕೀಲರು ನಡೆಸಿದ ಪಾಟೀ ಸವಾಲಿನ 
ಸಂದರ್ಭದಲ್ಲಿ ಕಾರಿನ ಹಿಂಬದಿಯ ಡಿಕ್ಕಿಯಲ್ಲಿ ಗೋಣಿ ಚೀಲ ಇದ್ದುದು ಕಂಡು ಬಂದಿರುವುದಾಗಿಯೂ, ಮಹಜರ್‌ನಲ್ಲಿ ಗೋಣಿ 
ಚೀಲವನ್ನು ಬರೆದಿರುವುದಿಲ್ಲ ಎಂದು ಉತ್ತರ ನೀಡಿರುತ್ತಾರೆ. ತಕ್ಕಡಿ ಹಾಗೂ ತೂಕದ ಕಲ್ಲುಗಳನ್ನು ಒಬ್ಬ ಹುಡುಗನಿಂದ ತರಿಸಿ ಶ್ರೀಗಂಧದ 
ತೂಕ ಮಾಡಲಾಯಿತು ಹಾಗೂ ಹುಡುಗನ ಹೆಸರು ಗೊತ್ತಿಲ್ಲ ಎಂದು ಉತ್ತರಿಸಿರುತ್ತಾರೆ. ಅಮಾನತ್ತುಪಡಿಸಿಕೊಂಡ ತುಂಡುಗಳ ಮೇಲೆ 
ವಿಶೇಷ ಗುರುತು ಮಾಡಿರುವ ಬಗ್ಗೆ ಗೊತ್ತಿಲ್ಲವೆಂತಲೂ ಹಾಗೂ ಸ್ಥಳದಲ್ಲಿದ್ದವರಿಂದ ಮಹಜರ್‌ಗೆ ಸಹಿ ಮಾಡಿಸಿರುತ್ತಾರೆಂದು, ಸ್ಥಳದಲ್ಲಿಯೇ 
ಮಹಜರ್‌ ಬರೆಯಲಾಯಿತೆಂದು ಉತ್ತರಿಸಿರುತ್ತಾರೆ. 

ಪ್ರಾಸಿಕ್ಯೂಷನ್‌ ಸಾಕ್ಷಿ-2, ಶ್ರೀ ಎ.ಡಿ. ಗುರುಶಾಂತಪ್ಪ ಬಿನ್‌ ಶ್ರೀ ದೊಡ್ಡ ಹನುಮಪ್ಪ ನಂ. 225 (ಹಿಂದಿನ ಬಕಲ್‌ ನಂ. 322) 
ಪರಶುರಾಂಪುರ ಪೊಲೀಸ್‌ ಠಾಣೆ, ಪರಶುರಾಂಪುರ ಇವರು ಸಹಾಯಕ ಅಭಿಯೋಜಕ ನಿರ್ದೇಶಕರವರಿಂದ ನಡೆಸಲಾದ ಮುಖ್ಯ 
ವಿಚಾರಣೆಯಲ್ಲಿ ನೀಡಲಾದ ಸಾಕ್ಷ್ಯವು ಪ್ರಾಸಿಕ್ಕೂಷನ್‌ ಸಾಕ್ಷಿ-4, ಶ್ರೀ ಎ.ಡಿ. ತಿಪ್ಪಯ್ಯ ಇವರು ನೀಡಿರುವ ಹೇಳಿಕೆಯನ್ನು ಸಮರ್ಥಿಸುತ್ತದೆ. 

ಪ್ರಾಸಿಕ್ಯೂಷನ್‌ ಸಾಕ್ಷಿ-3, ಶ್ರೀ ಬಿ. ಜುಂಜಪ್ಪ ಬಿನ್‌ ಭೀಮಣ್ಣ, ಸಂಗೇನಹಳ್ಳಿ, ಹಿರಿಯೂರು ತಾ: ಇವರು ಪಂಚರಾಗಿದ್ದು, 
ಮಹಜರ್‌ ಮೇಲೆ ಸಹಿ ಮಾಡಿರುತ್ತಾರೆ. ಇವರು ಸಹಾಯಕ ಅಭಿಯೋಜಕ ನಿರ್ದೇಶಕರವರಿಂದ ಮಾಡಲಾದ ಮುಖ್ಯ ವಿಚಾರಣಾ 
ಸಮಯದಲ್ಲಿ ಈ ಕೆಳಗಿನಂತೆ ಸಾಕ್ಷ್ಯ ನುಡಿದಿರುತ್ತಾರೆ. 

ಸದರಿಯವರು ನ್ಯಾಯಾಲಯದ ಎದುರು ಇರುವ ತಿರುಮಲೇಶ ಇವರು ಗೊತ್ತಿಲ್ಲವೆಂದು ಮಹಜರಿಗೆ ಸಹಿಯನ್ನು ಪೊಲೀಸ್‌ 
ಠಾಣೆಯಲ್ಲಿ ಸ್ವಂತ ಕೆಲಸದ ಮೇಲೆ ಹೋದಾಗ ಪೊಲೀಸ್‌ ರೈಟರ್‌ ಹೇಳಿದಂತೆ ಒಂದು ಕಾಗದದ ಮೇಲೆ ಮಾಡಿರುವುದಾಗಿ ತಿಳಿಸಿರುತ್ತಾರೆ. 
ನಿಶಾನೆ ೧-। ರಲ್ಲಿನ ಅವರ ಸಹಿಯನ್ನು ಗುರುತಿಸಿರುತ್ತಾರೆ. ಸಹಿ ಮಾಡುವ ಮೊದಲು ಕಾಗದದಲ್ಲಿ ಏನು ಬರೆದಿದೆ ಎಂಬ ಬಗ್ಗೆ 
ಪೊಲೀಸರು ತಿಳಿಸಲಿಲ್ಲವೆಂದು ಹಾಗೂ ವಿಚಾರಿಸಿದಾಗ ಒಬ್ಬ ವ್ಯಕ್ತಿಯನ್ನು ಹಾಗೂ ಶ್ರೀಗಂಧದ ತುಂಡನ್ನು ತೋರಿಸಿ ಮಹಜರ್‌ 
ಮಾಡಿಕೊಂಡು ಬಂದಿದ್ದೇವೆ. ಅದಕ್ಕೆ ಸಹಿ ಮಾಡು ಎಂದು ತಿಳಿಸಿದ್ದರಿಂದ ಸಹಿ ಮಾಡಿರುತ್ತೇನೆ ಎಂದು ತಿಳಿಸಿರುತ್ತಾರೆ. 

ಸದರಿ ಸಾಕ್ಷಿದಾರರು ಮಹಜರ್‌ನಲ್ಲಿ ನಮೂದಿಸಿದ ವಿಷಯಗಳಿಗೆ ವ್ಯತಿರಿಕ್ತವಾಗಿ ಹೇಳಿಕೆ ನೀಡಿದ್ದರಿಂದ ಸದರಿಯವರನ್ನು 
ಪ್ರತಿಕೂಲ ಸಾಕ್ಷಿ ಎಂದು ಪರಿಗಣಿಸಲು ಸಹಾಯಕ ಅಭಿಯೋಜಕ ನಿರ್ದೇಶಕರ ಕೋರಿಕೆಯಂತೆ, ಸಹಾಯಕ ಅಭಿಯೋಜಕ 
ನಿರ್ದೇಶಕರವರಿಗೆ ಸದರಿಯವರನ್ನು ಪಾಟೀ ಸವಾಲಿಗೆ ಒಳಪಡಿಸಿದಾಗ ಶ್ರೀ ಜುಂಜಪ್ಪ ಇವರು ಮಹಜರಿನಲ್ಲಿ ನಮೂದಿಸಲಾಗಿರುವ ಎಲ್ಲಾ 
ವಿವರಗಳನ್ನು ನಿರಾಕರಿಸಿರುತ್ತಾರೆ. ಮುದ್ದೆ ಮಾಲು-2ನ್ನು ಸ್ಥಳದಲ್ಲಿ ನೋಡಿದ್ದೇನೆ ಎಂಬುದು ಹಾಗೂ ಮುದ್ದೆ ಮಾಲು-1 (ಕಾರು) 
ನೋಡಿದ್ದೇನೆ ಎನ್ನುವುದು ಸರಿ ಇಲ್ಲ ಹಾಗೂ ಅರ್ಜಿದಾರರಿಗೆ ಅನುಕೂಲವಾಗಲೆಂದು ಸುಳ್ಳು ಸಾಕ್ಷಿ ಹೇಳುತ್ತಿಲ್ಲ ಎಂದು ನುಡಿದಿರುತ್ತಾರೆ. 

ಪ್ರಾಸಿಕ್ಯೂಷನ್‌ ಸಾಕ್ಷಿ-5, ಶ್ರೀ ರಂಗಸ್ವಾಮಿ ಬಿನ್‌ ಶ್ರೀ ಜಿ. ರಂಗಪ್ಪ, ಇಕ್ಕನೂರು ಗ್ರಾಮ, ಹಿರಿಯೂರು ತಾ: ಇವರು ಸಹಾ 
ಪಂಚಸಾಕ್ಷಿಯಾಗಿರುತ್ತಾರೆ. ಸದರಿ ಪಂಚ ಸಾಕ್ಷಿಯನ್ನು ಸಹಾಯಕ ಅಭಿಯೋಜಕ ನಿರ್ದೇಶಕರವರು ಮುಖ್ಯ ವಿಚಾರಣೆಗೊಳಪಡಿಸಿದ 
ಸಂದರ್ಭದಲ್ಲಿ ಈ ಕೆಳಗಿನಂತೆ ಸಾಕ್ಷಿ ನುಡಿದಿರುತ್ತಾರೆ. ದಿನಾಂಕ: 31.8.1997 ರಂದು ಬೆಳಿಗ್ಗೆ ಸುಮಾರು 7.45 ಅಥವಾ 8.00 ಗಂಟೆ 
ವೇಳೆಯಲ್ಲಿ ಅಬ್ಬಿನಹೊಳೆಗೆ ಹೋಗುತ್ತಿದ್ದಾಗ ಹಿರಿಯೂರಿನಿಂದ ಧರ್ಮಪುರಕ್ಕೆ ಹೋಗುವ ಅಬ್ಬಿನಹೊಳೆ ಹಾಗೂ ಚಿಲ್ಲಹಳ್ಳಿ ಮಧ್ಯದಲ್ಲಿ ಬಿಳಿ 
ಬಣ್ಣದ ಅಂಬಾಸಿಡರ್‌ ಕಾರ್‌ ಸಂಖ್ಯೆ: ಕೆಎ-09-ಎಂ-2449 ನಿಂತಿದ್ದನ್ನು ನೋಡಿದ್ದಾಗಿ ತಿಳಿಸಿರುತ್ತಾರೆ. 

ಆಗ ಸ್ಥಳದಲ್ಲಿದ್ದ ಪೊಲೀಸರು ಸದರಿಯವರನ್ನು ಹಾಗೂ ಭೀಮಣ್ಣ ಅಥವಾ ಜುಂಜಪ್ಪ ಇವರನ್ನು ಸಹಾ ಸದರಿ ಸ್ಥಳಕ್ಕೆ ಕರೆಸಿದ್ದಾಗ 
ತಿಳಿಸಿರುತ್ತಾರೆ. ಕಾರಿನಲ್ಲಿ ಒಂದು ಗೋಣಿ ಚೀಲದ ತುಂಬ ಶ್ರೀಗಂಧದ ತುಂಡುಗಳು ಇದ್ದು, ಸದರಿ ಗೋಣಿ ಚೀಲವು ಕಾರಿನ 
ಡಿಕ್ಕಿಯಲ್ಲಿದ್ದುದ್ದಾಗಿ ತಿಳಿಸಿ, ವಾಹನದ ಚಾಲಕನನ್ನು ಗುರ್ತಿಸುವುದಾಗಿಯೂ ತಿಳಿಸಿರುತ್ತಾರೆ ಹಾಗೂ ಮತ್ತೊಬ್ಬ ವ್ಯಕ್ತಿಯನ್ನು ಗುರುತು 
ಹಿಡಿಯಲು ಆಗುವುದಿಲ್ಲ ಎಂದು ಸಾಕ್ಷಿ ನುಡಿದಿರುತ್ತಾರೆ. 

ಸದರಿ ಸಾಕ್ಷಿದಾರರು ಠಾಣೆಯಲ್ಲಿ ಚೀಲದಲ್ಲಿದ್ದ ಶ್ರೀಗಂಧದ ತುಂಡುಗಳನ್ನು ಎಣಿಸಿದ್ದಾಗಿಯೂ, ಎಣಿಕೆ ಮಾಡಿದ್ದನ್ನು ತಾವು 
ನೋಡಿಲ್ಲವೆಂದು ತಿಳಿಸಿರುತ್ತಾರೆ. ಪೋಲೀಸ್‌ ಠಾಣೆಯಲ್ಲಿ ಮಹಜರ್‌ಗೆ ಸಹಿ ಮಾಡಿಸಿರುವುದಾಗಿ ತಿಳಿಸಿರುತ್ತಾರೆ (ನಿಶಾನೆ ೧-॥ ಹಾಗೂ 
ನಿಶಾನೆ ೧-। ರ ತಮ್ಮ ಸಹಿಯನ್ನು (ನಿಶಾನೆ ೧-। (ಇ)) ಗುರುತಿಸಿರುತ್ತಾರೆ. ಮುದ್ದೆ ಮಾಲುಗಳಾದ ಅಂಬಾಸಿಡರ್‌ ಕಾರು 1/-1 ಮತ್ತು 
ಶ್ರೀಗಂಧದ ತುಂಡು ಖ-2 ನ್ನು ನೋಡಿ ಗುರುತಿಸಿರುತ್ತಾರೆ. ಈ ಹಂತದಲ್ಲಿ ಸಹಾಯಕ ಅಭಿಯೋಜಕ ನಿರ್ದೇಶಕರವರು ಸಾಕ್ಷಿದಾರರನ್ನು 


೮೧೮ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ಭಾಗ - ೩ 





ಪ್ರತಿಕೂಲ ಸಾಕ್ಷಿ ಎಂದು ಪರಿಗಣಿಸಲು ಕೋರಿದ್ದರಿಂದ ಸದರಿಯವರ ಮನವಿಯಂತೆ ಸಾಕ್ಷಿದಾರರ ಪಾಟೀ ಸವಾಲನ್ನು ಮಾಡಲು 
ಸಹಾಯಕ ಅಭಿಯೋಜಕ ನಿರ್ದೇಶಕರಿಗೆ ಅನುಮತಿ ನೀಡಲಾಯಿತು. 

ಪಾಟೀ ಸವಾಲಿನಲ್ಲಿ ಸಾಕ್ಷಿದಾರರು ಪ್ರಾಸಿಕ್ಕೂಷನ್‌ ಸಾಕ್ಷಿ-3, ಶ್ರೀ ಬಿ. ಜುಂಜಪ್ಪ ಹಾಗೂ ತಾವು ಸ್ಥಳದಲ್ಲಿ ಹಾಜರಾದ್ದದ್ದನ್ನು 
ಒಪ್ಪಿಕೊಂಡಿರುತ್ತಾರೆ. ಸ್ಥಳದಲ್ಲಿ ತೂಕ ಮಾಡಿದ 17.500 ಕೆ.ಜಿ. ಶ್ರೀಗಂಧದ ಪೈಕಿ ಎಂ-2 ಶ್ರೀಗಂಧದ ತುಂಡನ್ನು ಮಾದರಿಗಾಗಿ 
ತೆಗೆದುಕೊಂಡಿದ್ದನ್ನು ವಾಹನದ ಚಾಲಕ ಮತ್ತು ಇನ್ನೊಬ್ಬ ವ್ಯಕ್ತಿಯನ್ನು ಪೊಲೀಸರು ಸುಪರ್ದಿಗೆ ತೆಗೆದುಕೊಂಡದ್ದನ್ನು, ವಾಹನ ಮತ್ತು ಗೋಣಿ 
ಚೀಲವನ್ನು ವಶಪಡಿಸಿಕೊಂಡಿದ್ದನ್ನು ನಿಜ ಎಂದು ಒಪ್ಪಿಕೊಂಡಿರುತ್ತಾರೆ. 

ನಿಶಾನೆ ೧-! ಮಹಜರನ್ನು ಸ್ಥಳದಲ್ಲೇ ಬರೆದು ಅದಕ್ಕೆ ಸ್ಥಳದಲ್ಲಿಯೇ ಸಹಿ ಮಾಡಿದ್ದಾಗಿ ತಿಳಿಸಿ, ನಿಶಾನೆ ೧-। ಹಾಗೂ ಅದರಲ್ಲಿನ 
ಅವರ ಸಹಿಯನ್ನು ಗುರುತಿಸಿರುತ್ತಾರೆ. 

ಆರೋಪಿ ಪರ ವಕೀಲರು ನಡೆಸಿದ ಪಾಟೀಸವಾಲಿನಲ್ಲಿ ಸಾಕ್ಷಿದಾರರು ತಾವು PUC ಯಲ್ಲಿ ಉತ್ತೀರ್ಣರಾಗಿರುವುದಾಗಿ 
ತಿಳಿಸಿರುತ್ತಾರೆ ಹಾಗೂ ಮೇಲೆ ಸಹಾಯಕ ಅಭಿಯೋಜಕ ನಿರ್ದೇಶಕರು ಮಾಡಿದ ಪಾಟೀ ಸವಾಲಿನಲ್ಲಿ ನೀಡಿದ ಎಲ್ಲಾ ಹೇಳಿಕೆಗಳನ್ನು 
ನಿರಾಕರಿಸಿರುತ್ತಾರೆ. 

ಸಹಾಯಕ ಅಭಿಯೋಜಕ ನಿರ್ದೇಶಕರ ಮತ್ತು ಶ್ರೀ ಹೆಚ್‌.ಎಸ್‌. ಮಂಜುನಾಥ, ಆರೋಪಿ ಪರ ವಕೀಲರ ಲಿಖಿತ ವಾದಗಳನ್ನು 
ಪರಿಶೀಲಿಸಲಾಗಿದೆ. ಸದರಿ ಲಿಖಿತ ವಾದಗಳನ್ನು ಪರಿಶೀಲಿಸಿದ ನಂತರ ಹಾಗೂ ಪ್ರಾಸಿಕ್ಯೂಷನ್‌ ಸಾಕ್ಷಿ-3, ಶ್ರೀ ಬಿ. ಜುಂಜಪ್ಪ ಇವರು 
ನಿವೃತ್ತ ಪ್ರಥಮ ದರ್ಜೆ ಗುಮಾಸ್ತರಾಗಿದ್ದು, ವಿದ್ಯಾವಂತರಾಗಿದ್ದು, ಮಹಜರ್‌ಗೆ ಪೊಲೀಸ್‌ ಠಾಣೆಯಲ್ಲಿ ಸಹಿ ಮಾಡಿದ್ದಾಗಿಯೂ ಹಾಗೂ 
ಮಹಜರಿನಲ್ಲಿ ನಮೂದಿಸಲಾಗಿರುವ ಅಂಶಗಳು ತನಗೆ ತಿಳಿದಿಲ್ಲವೆಂದು ಪ್ರಾಧಿಕಾರ ಮುಂದೆ ಸಾಕ್ಷ್ಯ ನುಡಿಯುತ್ತಿರುವುದನ್ನು ನಂಬಲು 
ಅರ್ಹವಾಗಿರುವುದಿಲ್ಲ ಕಾರಣ ಸಾಕ್ಷಿದಾರರು ವಿದ್ಯಾವಂತರಾಗಿದ್ದು, ನಿವೃತ್ತ ನೌಕರರಾಗಿದ್ದು, ಯಾವುದೇ ಕಾಗದ ಪತ್ರಗಳನ್ನು ಓದದೇ ಸಹಿ 
ಮಾಡಿರುತ್ತಾರೆ ಎಂಬ ವಿಷಯವು ನಂಬಲು ಶಕ್ಕವಿರುವುದಿಲ್ಲ. ಪ್ರಾಸಿಕ್ಯೂಷನ್‌ ಸಾಕ್ಷಿ-5, ಶ್ರೀ ರಂಗಸ್ವಾಮಿ ಇವರು ಸಹಾಯಕ 
ಅಭಿಯೋಜಕ ನಿರ್ದೇಶಕರು ನಡೆಸಿದ ಮುಖ್ಯ ವಿಚಾರಣೆ ಹಾಗೂ ಪಾಟೀ ಸವಾಲಿನಲ್ಲಿ ಕೃತ್ಯ ನಡೆದ ಸ್ಥಳದಲ್ಲಿ ಅವರು ಹಾಗೂ 
ಪ್ರಾಸಿಕ್ಯೂಷನ್‌ ಸಾಕ್ಷಿ-3, ಶ್ರೀ ಬಿ. ಜುಂಜಪ್ಪ ಅವರು ಹಾಜರಿದ್ದದ್ದು ನಿಜ ಎಂದು ಹಾಗೂ ವಾಹನದಲ್ಲಿದ್ದ ಶ್ರೀಗಂಧವನ್ನು ತೂಕ ಮಾಡಿ 
ಅದರಲ್ಲಿ ಎಂ-2 ಎಂದು 1 ತುಂಡನ್ನು ಮಾದರಿಯಾಗಿ ಪಂಚರ ಸಮಕ್ಷಮ ತೆಗೆದಿರಿಸಿಕೊಂಡಿದ್ದು ಮತ್ತು ಸ್ಥಳದಲ್ಲಿ ವಾಹನದಲ್ಲಿದ್ದ ಇಬ್ಬರು 
ವ್ಯಕ್ತಿಗಳನ್ನು, ಶ್ರೀಗಂಧವನ್ನು ಹಾಗೂ ಗೋಣಿ ಚೀಲವನ್ನು ಪೊಲೀಸರ ಸುಪರ್ದಿಗೆ ತೆಗೆದುಕೊಂಡಿದ್ದು ನಿಜ ಎಂದು ಸಾಕ್ಷಿ ನುಡಿದಿರುತ್ತಾರೆ 
ಹಾಗೂ ಮಹಜರ್‌ ನಿಶಾನೆ £-| ಕ್ಕೆ ಸ್ಥಳದಲ್ಲಿಯೇ ಶ್ರೀ ಜುಂಜಪ್ಪ ಹಾಗೂ ತಾವು ಸಹಿ ಮಾಡಿದ್ದನ್ನು ಒಪ್ಪಿಕೊಂಡಿರುತ್ತಾರೆ. 

ಆರೋಪಿ ಪರ ವಕೀಲರು ನಡೆಸಿದ ಪಾಟೀ ಸವಾಲಿನಲ್ಲಿ ಮೇಲ್ಕಂಡ ಸಹಾಯಕ ಅಭಿಯೋಗ ನಿರ್ದೇಶಕರು ರವರ ಮುಖ್ಯ 
ವಿಚಾರಣೆ ಹಾಗೂ ಪಾಟೀ ಸವಾಲಿನಲ್ಲಿ ನೀಡಿರುವ ಹೇಳಿಕೆಗಳನ್ನು ನಿರಾಕರಿಸಿರುತ್ತಾರೆ. 

ಸದರಿ ಸಾಕ್ಷಿದಾರರು ಆರೋಪಿ ಪರ ವಕೀಲರ ಮುಂದೆ ನೀಡಿದ ಹೇಳಿಕೆಯು ನಂಬಲರ್ಹವಾಗಿರುವುದಿಲ್ಲ. ಸಾಕ್ಷಿದಾರರಿಗೆ 
ಕಾರಿನಲ್ಲಿ ಶ್ರೀಗಂಧ ಇದ್ದ ವಿಷಯ, ಸ್ಥಳದಲ್ಲೇ ಮಹಜರ್‌ ಜರುಗಿಸಿದ ವಿಷಯ, ವಾಹನ ಮತ್ತು ಮಾಲನ್ನು ಅಮಾನತ್ತುಪಡಿಸಿಕೊಂಡ 
ವಿಷಯಗಳು ಗೊತ್ತಿರುತ್ತದೆ ಎಂಬುದು ಖಚಿತವಾಗುತ್ತದೆ. 

ಪ್ರಾಸಿಕ್ಯೂಷನ್‌ ಪರ ಸಾಕ್ಷಿದಾರರಾದ ಪ್ರಾಸಿಕ್ಕೂಷನ್‌ ಸಾಕ್ಷಿ 1, ಶ್ರೀ ಜಿ.ಆರ್‌. ವೆಂಕಟೇಶ ರೆಡ್ಡಿ, ಪ್ರಾಸಿಕ್ಯೂಷನ್‌ ಸಾಕ್ಷಿ-2, ಶ್ರೀ 
ಎ.ಡಿ. ಗುರುಶಾಂತಪ್ಪ ಮತ್ತು ಪ್ರಾಸಿಕ್ಕೂಷನ್‌ ಸಾಕ್ಷಿ-4, ಶ್ರೀ ಎ.ಡಿ. ತಿಪ್ಪಯ್ಯ ಇವರುಗಳು ಸರ್ಕಾರದ ಅಧಿಕಾರಿ / ನೌಕರರುಗಳಾಗಿದ್ದು, 
ಸದರಿಯವರಿಗೆ ಈ ಪ್ರಕರಣದಲ್ಲಿ ಯಾವುದೇ ಸ್ವಂತ ಹಿತಾಸಕ್ತಿ ಇರುವುದಿಲ್ಲವಾದ್ದರಿಂದ ಮೇಲ್ಕಂಡವರು ಕಾನೂನು ರೀತಿ ಎಲ್ಲಾ 
ಕ್ರಮಗಳನ್ನು ಯಾವುದೇ ರೀತಿಯ ಪೂರ್ವಾಗ್ರಹವಿಲ್ಲದೇ ನಿರ್ವಹಿಸುತ್ತಿರುತ್ತಾರೆಂದು ಈ ಪ್ರಾಧಿಕಾರವು ನಂಬುತ್ತದೆ. 

ಮೇಲ್ಕಂಡ ಎಲ್ಲಾ ಸಾಕ್ಷಿಗಳು ವಾಹನದಲ್ಲಿ ಶ್ರೀಗಂಧವು ಇದ್ದುದ್ದನ್ನು ಅಲ್ಲಗಳೆದಿರುವುದಿಲ್ಲ. ವಾಹನದ ಯಾವ ಭಾಗದಲ್ಲಿ 
ಶ್ರೀಗಂಧ ಇತ್ತು ಎಂಬುದು ಪ್ರಮುಖವಾಗಿರದೆ ಕಾರಿನಲ್ಲಿ ಶ್ರೀಗಂಧದ ತುಂಡುಗಳು ಇದ್ದದ್ದು ಮುಖ್ಯವಾಗಿರುತ್ತದೆ ಹಾಗೂ ತಕ್ಕಡಿ ಹಾಗೂ 
ತೂಕದ ಕಲ್ಲುಗಳನ್ನು ಯಾರು, ಎಲ್ಲಿಂದ ತಂದರು ಎಂಬುದು ಸಹಾ ಗಣನೆಗೆ ತೆಗೆದುಕೊಳ್ಳಬೇಕಾದ ವಿಷಯವಾಗಿರುವುದಿಲ್ಲ. ಸ್ಥಳಕ್ಕೆ ಎಷ್ಟು 
ಮಂದಿ ಹೋಗಿದ್ದರು, ಯಾವ ರೀತಿ ಹೋಗಿದ್ದರು ಎಂಬುದು ಗಣನೆಗೆ ತೆಗೆದುಕೊಳ್ಳುವಂತಹ ಪ್ರಮುಖವಾದ ಅಂಶವಾಗಿರುವುದಿಲ್ಲ. 

ಈ ಎಲ್ಲಾ ಅಂಶಗಳ ಹಿನ್ನೆಲೆಯಲ್ಲಿ ಅಂಶ-1ಕ್ಕೆ ಉತ್ತರ - ಸಕಾರಾತ್ಮಕ. 
ಅಂಶ - 2 

ಕರ್ನಾಟಕ ಅರಣ್ಯ ಕಾಯ್ದೆ - 1963 ರ ಕಲಂ 80, 84ರ ಪ್ರಕಾರ ಶ್ರೀಗಂಧವು ಎಲ್ಲೇ ಬೆಳೆದಿದ್ದರೂ ರಾಜ್ಯ ಸರ್ಕಾರದ 
ಸ್ವತ್ತಾಗಿರುತ್ತದೆ. ಕರ್ನಾಟಕ ಅರಣ್ಯ ಕಾಯ್ದೆ - 1963 ರೆಡ್‌ವಿತ್‌ ರೂಲ್‌ - 154 ಮತ್ತು 155 ತಿಳಿಯಪಡಿಸುವುದೇನೆಂದರೆ ಶ್ರೀಗಂಧದ 
ಸಾಗಾಣಿಕೆಯ ಬಗ್ಗೆ ಪ್ರಕರಣವು ದಾಖಲಾದ ಬಳಿಕ ಅಂತಹ ಪ್ರಕರಣದಲ್ಲಿ ಅಮಾನತ್ತುಪಡಿಸಿಕೊಂಡಿರುವ ಶ್ರೀಗಂಧವನ್ನು ರಾಜ್ಯದ 
ಎಂದೇ ಪರಿಗಣಿಸಲಾಗುತ್ತದೆ. ವಲಯ ಅರಣ್ಯಾಧಿಕಾರಿ, ಚಿತ್ರದುರ್ಗ ಇವರು ಅಮಾನತ್ತುಪಡಿಸಿಕೊಂಡ ಮಾಲನ್ನು ಪರಿಶೀಲಿಸಿ 
ಪ್ರಕರಣದಲ್ಲಿ ವಶಪಡಿಸಿಕೊಂಡಿರುವ ಮಾಲು ಶ್ರೀಗಂಧವೇ ಎಂದು ದೃಢೀಕರಿಸಿ ಪತ್ರವನ್ನು ನೀಡಿರುತ್ತಾರೆ. ಆದ ಪ್ರಯುಕ್ತ ಈ ಅಂಶವನ್ನು 
ಸಮರ್ಥಿಸಲಾಗಿದೆ. 
ಅಂಶ - 3 

ಈ ಪ್ರಕರಣದಲ್ಲಿ ಅಂಬಾಸಿಡರ್‌ ಕಾರ್‌ ಸಂಖ್ಯೆ: ಕೆಎ-09-ಎಂ-2449 ಮಾಲೀಕರಾದ ಶ್ರೀ ತಿರುಮಲೇಶ್‌ ಇವರ ವಿಚಾರಣೆ 
ನಡೆಸಲಾಗಿ ಸದರಿಯವರಾಗಲಿ ಅಥವಾ ಸದರಿಯವರಿಂದ ವಾಹನವನ್ನು ವಶಕ್ಕೆ ಪಡೆದವರಾಗಲಿ ವಾಹನವು ಶ್ರೀಗಂಧದ 
ಕಳ್ಳಸಾಗಾಣಿಕೆಯಲ್ಲಿ ಬಳಸದಂತೆ ಯಾವುದೇ ರೀತಿಯ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಂಡಿರುವುದು ಕಂಡು ಬರುವುದಿಲ್ಲ. 


ಆ. 
"ಲ 1 el 


Ll al 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ೮೧೯ 





ಭಾರತೀಯ ಸಾಕ್ಷ್ಯಾಧಾರ ಅಧಿನಿಯಮ ಸೆಕ್ಷನ್‌ - 101 ಮತ್ತು 106 ರನ್ವಯ ಮತ್ತು ಕರ್ನಾಟಕ ಅರಣ್ಯ ಕಾಯ್ದೆ - 1963 
ಸೆಕ್ಷನ್‌ 71(ಬಿ)(2) ರನ್ವಯ ವಾಹನದ ಮಾಲೀಕರಿಗೆ ಅಥವಾ ಅವರ ಏಜೆಂಟರಿಗೆ ವಾಹನವು ಶ್ರೀಗಂಧದ ಸಾಗಾಣಿಕೆಯಲ್ಲಿ 
ಭಾಗಿಯಾಗಿಲ್ಲವೆಂಬುದನ್ನು ಸಾಬೀತುಪಡಿಸುವ ಜವಾಬ್ದಾರಿಯು ಇರುತ್ತದೆ. ಅಂಶ - 3 ಕ್ಕೆ ಸಂಬಂಧಿಸಿದಂತೆ ವಾಹನದ ಮಾಲೀಕರು 
ಅಥವಾ ಏಜೆಂಟರು ವಾಹನದ ದುರ್ಬಳಕೆಯ ಬಗ್ಗೆ ಮುಂಜಾಗರೂಕತಾ ಕ್ರಮ ತೆಗೆದುಕೊಂಡಿಲ್ಲದಿರುವುದು ಕಂಡು ಬಂದಿದೆ. 

ಸರ್ಕಾರಿ ಅಭಿಯೋಗ ನಿರ್ದೇಶಕರ ಮತ್ತು ಆಪಾದಿತರ ಪರ ವಕೀಲರ ವಾದ, ವಿವಾದಗಳನ್ನು ಆಲಿಸಿದ ನಂತರ ವಾಹನವನ್ನು 
ಉದ್ದೇಶ ಪೂರ್ವಕವಾಗಿ ಶ್ರೀಗಂಧ ಕಳ್ಳ ಸಾಗಾಣಿಕೆಯಲ್ಲಿ ಬಳಸಲಾಗಿರುವುದು ಸಾಬೀತಾಗಿರುವುದರಿಂದ ಈ ಕೆಳಗಿನಂತೆ ಆದೇಶ ನೀಡಿದೆ. 

ಆದೇಶ 

ಮೇಲ್ಕಂಡ ಎಲ್ಲಾ ಅಂಶಗಳನ್ನು ಪರಿಶೀಲಿಸಿ ಜಿ.ಎಸ್‌. ಕರಿಯಪ್ಪ ಭಾ.ಅ.ಸೇ., ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಚಿತ್ರದುರ್ಗ ವಿಭಾಗ, ಚಿತ್ರದುರ್ಗ ಆದ ನಾನು ಕರ್ನಾಟಕ ಅರಣ್ಯ ಕಾಯ್ದೆ - 1963 ರ ಸೆಕ್ಷನ್‌ - 714ಎ) ಪ್ರಕಾರ 
ಪ್ರಸ್ತುತ ಪ್ರಕರಣದಲ್ಲಿ ಅಮಾನತ್ತುಪಡಿಸಿಕೊಂಡಿರುವ ಅಂಬಾಸಿಡರ್‌ ಕಾರ್‌ ಸಂಖ್ಯೆ: ಕೆಎ-09-ಎಂ-2449 ಮತ್ತು ಅದರಲ್ಲಿ ಅಕ್ರಮವಾಗಿ 
ಸಾಗಿಸಲಾಗುತ್ತಿದ್ದ 17 ಕೆ.ಜಿ. ಶ್ರೀಗಂಧವನ್ನು ಸರ್ಕಾರದ ಪರವಾಗಿ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಸದರಿ ವಾಹನ ಮತ್ತು 
ಶ್ರೀಗಂಧವು ಎಲ್ಲಾ ಯಣಭಾರಗಳಿಂದ ಮುಕ್ತವಾಗಿದೆ ಎಂದು ಘೋಷಿಸಿದ್ದೇನೆ. 

ಈ ಆದೇಶವನ್ನು ದಿನಾಂಕ: 19.1.2004 ರಂದು ತೆರೆದ ನ್ಯಾಯಾಲಯದಲ್ಲಿ ನೀಡಲಾಗಿದೆ. 

ಈ ಆದೇಶವನ್ನು ಹೊರಡಿಸಿದ 30 (ಮೂವತು) ದಿನಗಳೊಳಗೆ ಯಾವುದೇ ಅಹವಾಲು ಸ್ವೀಕೃತವಾಗದಿದ್ದಲ್ಲಿ ಈ ಆದೇಶವೇ 
ಅಂತಿಮ ಆದೇಶವಾಗಿರುತ್ತದೆ. 


ಪಿ.ಆರ್‌. 566 ಅಧಿಕೃತ ಅಧಿಕಾರಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಚಿತ್ರದುರ್ಗ ವಿಭಾಗ, ಚಿತ್ರದುರ್ಗ. 


ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ಉತ್ತರ ಕನ್ನಡ ಜಿಲ್ಲೆ, ಕಾರವಾರ ರವರ 
ನ್ಯಾಯಾಲಯದಲ್ಲಿ 
ನಂ. ಅಬಕಾರಿ/ಸಿಆರ್‌ಎಂ/ಡಿಟಿಸಿಆರ್‌/163/1996-97, ದಿನಾಂಕ: 31ನೇ ಮಾರ್ಚ್‌ 2004 
ಉಪಸ್ಥಿತರು: ಶ್ರೀ ಕೆ.ಸಿ. ಹರಿದಾಸ್‌, ಕೆ.ಇ.ಎಸ್‌. ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, 
ಉತ್ತರ ಕನ್ನಡ ಜಿಲ್ಲೆ, ಕಾರವಾರ. 


ಫಿರ್ಯಾದುದಾರರು: ವಿರುದ್ಧ ಅರ್ಜಿದಾರರು: 
ಪಿ.ಜಿ. ಭಾಟಿ, ಪೊಲೀಸ್‌ ಉಪ ನಿರೀಕ್ಷಕರು, ವಾಲ್ಟರ್‌ ಶಾಂತಾ ಡಿಸೋಜಾ 
ಅಪರಾಧ ವಿಭಾಗ, ಹೊನ್ನಾವರ. ಸಾ: ಪಾಳ್ಯಾ ರೋಡ್‌, ಹೊನ್ನಾವರ 
(ಮಾನ್ಯ ಸಹಾಯಕ ಅಭಿಯೋಜಕ ನಿರ್ದೇಶಕರು, (ಶ್ರೀ ಎನ್‌.ಎಸ್‌. ಭಟ್‌, ವಕೀಲರು, ಕಾರವಾರ 
ಕಾರವಾರ ರವರು ಪ್ರತಿನಿಧಿಸಿರುತ್ತಾರೆ) ಇವರು ಪ್ರತಿನಿಧಿಸಿರುತ್ತಾರೆ) 
ತೀರ್ಪು 


ಈ ಆರೋಪಣಾ ಪಟ್ಟಿಯನ್ನು ಹೊನ್ನಾವರ ಪೊಲೀಸರು ಆರೋಪಿಯ ವಿರುದ್ಧ ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 32 
ಹಾಗೂ 34 ರಡಿಯಲ್ಲಿ ಸಲ್ಲಿಸಿ ಜಪ್ತಿಯಾದಂತಹ ಸ್ವತ್ತುಗಳನ್ನು ಕಲಂ 43 ಎ(2) ರನ್ವಯ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ಸಲ್ಲಿಸಿದ ಪ್ರಸ್ತಾವನೆಯಾಗಿರುತ್ತದೆ. 

1. ಈ ಪ್ರಕರಣದ ಮುಖ್ಯ ಸಾರಾಂಶವೇನೆಂದರೆ, ದಿನಾಂಕ: 12.11.1996 ರಂದು ರಾತ್ರಿ 8.45 ಗಂಟೆಯ ಸಮಯಕ್ಕೆ ಗೇರಸೊಪ್ಪ 
ಕಡೆಯಿಂದ ಆಟೋರಿಕ್ಷಾದಲ್ಲಿ ಕಳ್ಳಾಟಿಕೆಯಿಂದ ಸಾರಾಯಿ ಸಾಗಾಟ ಆಗುತ್ತಿದೆ ಅಂತಾ ಖಚಿತ ಬಾತ್ಮಿ ಬಂದ ಮೇರೆಗೆ ಫಿರ್ಯಾದುದಾರರು 
ತಮ್ಮ ಸಿಬ್ಬಂದಿ ಮತ್ತು ಪಂಚರನ್ನು ಕರೆದುಕೊಂಡು ಜೀಪಿನಲ್ಲಿ ಹೋಗಿ, ಜೀಪನ್ನು ಅರೊಳ್ಳಿಯ ರಸ್ತೆ ಬದಿಯಲ್ಲಿ ನಿಲ್ಲಿಸಿ, ಕತ್ತಲೆಯಲ್ಲಿ 
ಮರೆಯಲ್ಲಿ ನಿಂತು ಕಾಯುತ್ತಿದ್ದಾಗ, ಗೇರಸೊಪ್ಪ ಕಡೆಯಿಂದ ಒಂದು ರಿಕ್ಷಾ ಬಂದಿದ್ದನ್ನು ನೋಡಿ, ಕೈಸನ್ನೆ ಮಾಡಿ ನಿಲ್ಲಿಸಿದಾಗ ಅದರ ಚಾಲಕ 
ರಿಕ್ಷಾವನ್ನು ನಿಲಿಸಿ ಓಡಲು ಶುರುಮಾಡಿದನೆಂದೂ, ಕೂಡಲೇ ಆತನನ್ನು ಬೆನ್ನಟ್ಟಿ ಆತನ ಹೆಸರು ಕೇಳಲಾಗಿ ಅನಿಲ್‌ ಡುಮಿಂಗ್‌ ಡಿಸೋಜಾ 
ಅಂತಾ ಹೇಳಿದನೆಂದೂ, ಆತನು ನಡೆಸಿಕೊಂಡು ಬಂದಿದ್ದ ರಿಕ್ಷಾವನ್ನು ಪಂಚರ ಸಮಕ್ಷಮ ಪರಿಶೀಲಿಸಿದಾಗ, ಸದರಿ ರಿಕ್ಷಾ ನಂ. 
ಸಿಟಿಇ-3281 ರ ಹಿಂಬದಿಯ ಸೀಟಿನ ಮೇಲೆ 4 ರಟ್ಟಿನ ಪೆಟ್ಟಿಗೆಯಲ್ಲಿ ಪ್ರತಿಯೊಂದರಲ್ಲಿ ತಲಾ 180 ಮಿ.ಲೀ.ನ ಸಾರಾಯಿ ತುಂಬಿದ 48 
ಬಾಟ್ಲಿಗಳಂತೆ ಇದ್ದವೆಂದೂ, ಅವುಗಳನ್ನು ಪಂಚರ ಸಮಕ್ಷಮ ಜಪ್ತು ಮಾಡಿ ರಾಸಾಯನಿಕ ಪರೀಕ್ಷೆಗಾಗಿ ಸ್ಕಾಂಪಲನ್ನು ಪ್ರತ್ಯೇಕ 4 ಬಾಟ್ಲಿಗಳಲ್ಲಿ 
ತೆಗೆದುಕೊಂಡು ಆರೋಪಿಯ ತಾಬಾದಲ್ಲಿ ಅವುಗಳನ್ನು ಹೊಂದಿರಲು ಯಾವುದೇ ಪಾಸ ಅಥವಾ ಪರ್ಮಿಟ್‌ ಇಲ್ಲದೇ ಇದ್ದುದರಿಂದ 
ಆರೋಪಿಯನ್ನು ಮತ್ತು ಜಪ್ತಾದ ಮಾಲನ್ನು ಠಾಣೆಗೆ ತಂದು ಫಿರ್ಯಾದನ್ನು ಸರ್ಕಾರದ ಪರವಾಗಿ ದಾಖಲುಪಡಿಸಿಕೊಂಡು, ಹೊನ್ನಾವರ 
ಪೊಲೀಸ್‌ ಠಾಣೆಯ ಗುನ್ನೆ ಸಂಖ್ಯೆ: 46296 ದಿನಾಂಕ: 12.11.1996 ರಂತೆ ಪ್ರಕರಣಕ್ಕೆ ಸಂಬಂಧಿಸಿದ ಪ್ರ.ಮಾ. ವರದಿ, ಪಂಚನಾಮೆ 
ಮತ್ತು ರಾಸಾಯನಿಕ ವಿಶ್ಲೇಷಣಾ ವರದಿಯ ಪ್ರತಿಗಳನ್ನು ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. 

2 ಫಿರ್ಯಾದುದಾರರು ಸಲ್ಲಿಸಿದ ದಾಖಲೆಗಳನ್ನಾಧರಿಸಿ ಪ್ರಕರಣದ ಆರೋಪಿಯಾದ ಅನಿಲ ತಂದೆ ಡುಮ್ರಿಗ್‌ ಡಿಸೋಜಾ ಸಾ: 
ತಗ್ಗುಪಾಳ್ಯಾ, ಹೊನ್ನಾವರ ಇವರಿಗೆ ಸಂಖ್ಯೆ: ಅಬಕಾರಿ/ಸಿಆರ್‌ಎಂ/ಡಿಟಿಸಿಆರ್‌/163/1996-97, ದಿನಾಂಕ: 21.11.1996 ರಂತೆ ಈ 
ಪ್ರಕರಣದಲ್ಲಿ ಜಪ್ತಿಯಾದಂತಹ ಸ್ವತ್ತುಗಳನ್ನು ಸರ್ಕಾರಕ್ಕೆ ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು ಎಂಬುದಕ್ಕಾಗಿ ಕಾರಣ ಕೇಳಿ 


೮೨೦ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ಭಾಗ - ೩ 





ನೋಟೀಸನ್ನು ಕ.ಅ. ಕಾಯ್ದೆ ಕಲಂ 43 ಬಿ(1) ಎ ಪ್ರಕಾರ ನೀಡಲಾಗಿ ಅದನ್ನು ಅವರಿಗೆ ದಿ: 3.12.1996 ರಂದು ತನಿಖಾಧಿಕಾರಿಗಳು ಜಾರಿ 
ಮಾಡಿರುತ್ತಾರೆ. ಆದರೆ ಸದರಿ ಆರೋಪಿತರು ಈ ಕಾರಣ ಕೇಳಿ ನೋಟೀಸಿಗೆ ತನ್ನ ಸಮಜಾಯಿಷಿಯನ್ನು ಸಲ್ಲಿಸಿರುವುದಿಲ್ಲ. 

3. ದಿನಾಂಕ: 20.11.1996 ರಂದು ಶ್ರೀ ಎನ್‌.ಎಸ್‌. ಭಟ್‌, ವಕೀಲರು, ಕಾರವಾರ ಇವರು ಜಪ್ಪಿಯಾದ ವಾಹನದ ದಾಖಲೆಗಳ 
ನಕಲಿನೊಂದಿಗೆ ಈ ಪ್ರಾಧಿಕಾರದಲ್ಲಿ ಅರ್ಜಿ ಸಲ್ಲಿಸುತ್ತಾ, ವಾಹನವು ವಾಲ್ಟರ್‌ ಶಾಂತಾ ಡಿಸೋಜಾ ಸಾ: ಹೊನ್ನಾವರ ಇವರ 
ಮಾಲೀಕತ್ವದಾಗಿದ್ದು, ಇದನ್ನು ಮಧ್ಯಂತರ ಬಿಡುಗಡೆ ಮಾಡಬೇಕೆಂದು ಕೋರಿಕೊಂಡಾಗ ಸದರಿ ವಾಹನದ ಮಾಲೀಕರಿಗೆ ದಿನಾಂಕ: 
20.12.1996 ರಂದು ಈ ಪ್ರಾಧಿಕಾರದಿಂದ ಕಾರಣ ಕೇಳಿ ನೋಟೀಸನ್ನು ಜಾರಿ ಮಾಡಿಸಲಾಗಿ, ಸದರಿ ಅರ್ಜಿದಾರರು ಕಾರಣ ಕೇಳಿ 
ನೋಟೀಸಿಗೆ ತನ್ನ ಸಮಜಾಯಿಷಿಯನ್ನು ಸಲ್ಲಿಸುತ್ತಾ, ತನ್ನ ಮೇಲೆ ಹೊರಿಸಲಾಗಿರುವ ಆರೋಪವನ್ನು ಅಲ್ಲಗಳೆದಿರುತ್ತಾರೆ. 


4. ಈ ಪ್ರಾಧಿಕಾರದ ಆದೇಶ ಸಂಖ್ಯೆ: ಅಬಕಾರಿ/ಸಿಆರ್‌ಎಂ/ಡಿಟಿಸಿಆರ್‌/163/1996-97, ದಿನಾಂಕ: 20.12.1996 ರಂತೆ ರೂ. 
13,000/- ಗಳ ಬ್ಯಾಂಕ್‌ ಗ್ಯಾರಂಟಿಯನ್ನು ಪಡೆದು ವಾಹನವನ್ನು ಅರ್ಜಿದಾರರಿಗೆ ಮಧ್ಯಂತರ ವಶಕ್ಕೆ ಬಿಡುಗಡೆ ಮಾಡಲಾಗಿರುತ್ತದೆ. 
5. ಪ್ರಕರಣದ ತನಿಖಾಧಿಕಾರಿಗಳು ದಿನಾಂಕ: 31.12.1997 ರಂದು ಈ ಪ್ರಾಧಿಕಾರಕ್ಕೆ ರಾಸಾಯನಿಕ ವಿಶ್ಲೇಷಣಾ ವರದಿಯ ನಕಲನ್ನು 


ಮುಂದಿನ ಕ್ರಮಕ್ಕಾಗಿ ಸಲ್ಲಿಸಿರುತ್ತಾರೆ. ರಾಸಾಯನಿಕ ವಿಶ್ಲೇಷಣಾ ವರದಿಯ ಪ್ರಕಾರ ಮಾದರಿ ಸೀಸೆಗಳಲ್ಲಿ ಆಲ್ಕೋಹಾಲ್‌ ಪತ್ತೆಯಾಗಿದ್ದು, 
ಅದರಲ್ಲಿಯ ಮದ್ಯಸಾರದ ಅಂಶವು ಶೇ. 34.05 ವಿ.ವಿ. ಯಷ್ಟು ಇದ್ದು, ಇದು ಮಾನವ ಸೇವನೆಗೆ ಯೋಗ್ಯವಾಗಿರುವುದಿಲ್ಲವಾಗಿ ತಜ್ಞರು 
ಅಭಿಪ್ರಾಯಪಟ್ಟಿರುತ್ತಾರೆ. 

6. ಲಭ್ಯವಿರುವ ದಾಖಲೆಗಳು ಹಾಗೂ ರಾಸಾಯನಿಕ ವಿಶ್ಲೇಷಣಾ ವರದಿಯನ್ನಾಧರಿಸಿ ವಾಹನದ ಮುಟ್ಟುಗೋಲು ನಡಾವಳಿಯನ್ನು 
ಪ್ರಾರಂಭಿಸುವ ಮುನ್ನ ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 ಬಿ(1)ಸಿ ಪ್ರಕಾರ ವಿಚಾರಣೆಯನ್ನು ಕೈಗೆತ್ತಿಕೊಂಡು 
ಫಿರ್ಯಾದುದಾರರು ಸಲ್ಲಿಸಿರುವ ದಾಖಲೆಯ ಪ್ರತಿಗಳನ್ನು ಸಿಆರ್‌ಪಿಸಿ ಕಲಂ 207 ರಂತೆ ಅರ್ಜಿದಾರರಿಗೆ ನೀಡಲಾಯಿತು. ನಂತರ ಕಲಂ 
32 ಮತ್ತು 34 ರಂತೆ ಹೊರಿಸಿದ ಆರೋಪದ ಬಗ್ಗೆ ಓದಿ ವಿವರಿಸಲಾಗಿ ಅರ್ಜಿದಾರರು ತನ್ನ ಮೇಲೆ ಹೊರಿಸಿದ ಆರೋಪಗಳನ್ನು 
ಅಲ್ಲಗಳೆದಾಗ ಅಭಿಯೋಜನೆ ಪಕ್ಷದವರು ಎದುರುದಾರರ ವಿರುದ್ದ ಆರೋಪಗಳನ್ನು ಸಾಬೀತುಪಡಿಸಲು ಪಿಡಬ್ಲ್ಯೂ 1 ರಿಂದ 3ರ ವರೆಗೆ 
ಸಾಕ್ಷಿದಾರರೆಂದು ವಿಚಾರಣೆ ಮಾಡಿಸಿ, ನಿಶಾನೆ ಪಿ. 1 ರಿಂದ 4 ರವರೆಗಿನ ದಾಖಲೆಗಳನ್ನು ಗುರ್ತಿಸಿಕೊಂಡಿರುತ್ತಾರೆ. 
ಪಂಚಸಾಕ್ಷಿದಾರರಿಬ್ಬರೂ ಪಿಡಬ್ಲ್ಯೂ 2 ಮತ್ತು ಪಿಡಬ್ಲ್ಯೂ 3 ರಂತೆ ಪ್ರತಿಕೂಲ ಸಾಕ್ಷಿಯನ್ನು ನುಡಿದಿರುತ್ತಾರೆ. 


7. ಆದಾಗ್ಯೂ ಎದುರುದಾರರ ವಿರುದ್ದ ಸಾಕಷ್ಟು ಸಾಕ್ಷ್ಯಾಧಾರಗಳು ಇದ್ದದ್ದು ಕಂಡುಬಂದಿದ್ದರಿಂದ ದಂಡ ಪ್ರಕ್ರಿಯಾ ಸಂಹಿತೆ ಕಲಂ 
313 ರಡಿಯಲ್ಲಿ ಅರ್ಜಿದಾರರ ಪರ ಹೇಳಿಕೆಯನ್ನು ಡಿ.ಡಬ್ಲ್ಯೂ 1 ರಂತೆ ನುಡಿಸಿ, ನಿಶಾನೆ ಡಿ-1 ನೇದನ್ನು ಗುರ್ತಿಸಿಕೊಳ್ಳಲಾಗಿದೆ. 
8. ಸರ್ಕಾರದ ಪರವಾಗಿ ಮಾನ್ಯ ಅಭಿಯೋಗ ಸಹಾಯಕ ನಿರ್ದೇಶಕರು, ಕಾರವಾರ ರವರ ಹಾಗೂ ಅರ್ಜಿದಾರರ ಪರವಾಗಿ ಶ್ರೀ 


ವಿ.ಎಸ್‌. ಭಾಗವತ, ವಕೀಲರು ಕಾರವಾರರವರು ಮಂಡಿಸಿದ ವಾದ ವಿವಾದಗಳನ್ನು ಆಲಿಸಲಾಯಿತು. ಉಭಯತರ ಪಕ್ಷದವರು 

ನುಡಿದಿರುವ ಸಾಕ್ಷ್ಯಗಳ ಆಧಾರದ ಮೇಲೆ ಮುಂದಿನ ಆದೇಶವನ್ನು ಹೊರಡಿಸುವ ಮುನ್ನ ಈ ಕೆಳಗಿನ ವಿವಾದಾಂಶಗಳಿಗೆ ಉತ್ತರವನ್ನು 

ಪಡೆಯುವುದು ಸೂಕ್ತವೆಂದು ಕಂಡು ಬಂತು. 

9. 1. ಹೊನ್ನಾವರ ತಾಲ್ಲೂಕು ಆರೋಳ್ಳಿಯಲ್ಲಿ ದಿನಾಂಕ: 12.11.1996 ರಂದು ರಾತ್ರಿ 8.45 ಗಂಟೆಯ ಸಮಯದಲ್ಲಿ ಆಟೋರಿಕ್ಷಾ 
ನಂ. ಸಿಟಿಇ-3281 ನೇದರಲ್ಲಿ ಯಾವುದೇ ಪಾಸ ಅಥವಾ ಪರ್ಮಿಟ್‌ ಇಲ್ಲದೇ ಅನಧಿಕೃತವಾಗಿ ನಂ. 1 ಡಾಕ್ಟರ್‌ ಫೈನ್‌ ಬ್ರಾಂದಿ 
ಬಾಟ್ಲಿಗಳು 48 ರಂತೆ 4 ಬಾಕ್ಸ್‌ಗಳಲ್ಲಿ ಇಟ್ಟುಕೊಂಡು ಸಾಗಾಟ ಮಾಡುತ್ತಿದ್ದಾಗ ಸಿಕ್ಕಿಬಿದ್ದು ಕರ್ನಾಟಕ ಅಬಕಾರಿ ಕಾಯ್ದೆ 32 
ಹಾಗೂ 34 ರಡಿ ಶಿಕ್ಷಾರ್ಹ ಅಪರಾಧ ಮಾಡಿದ್ದಾರೆಂದು ಅಭಿಯೋಜನೆಯವರು ರುಜುವಾತುಪಡಿಸುತ್ತಾರೆಯೇ, ಹೇಗೆ? 

2. ಘಟನೆ ಸಂಭವಿಸಿದಾಗ ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ಆ ವಾಹನದ ಮಾಲೀಕರಿಗೆ ಅಥವಾ ಅವರ 
ಏಜೆಂಟರ ಗಮನಕ್ಕೆ ಬಾರದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದಂತೆ ಮತ್ತು ಅವರು ಶಾಮೀಲಾಗದೇ ಈ ವಾಹನಗಳಲ್ಲಿ 
ಅಕ್ರಮ ಮದ್ಯ ಸಾಗಾಣಿಕೆಯಾಗಿದೆ ಎಂಬ ಅಂಶವನ್ನು ಇವರೆಲ್ಲರೂ ಈ ಪ್ರಾಧಿಕಾರದಲ್ಲಿ ತೃಪ್ತಿಕರವಾಗಿ ನಿರೂಪಿಸಿರುತ್ತಾರೆಯೇ? 

3. ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಿದೆಯೇ? 

10. ಅಂಶ 1 : ಸಕಾರಾತ್ಮಕ್ರವಾಗಿ 
ಅಂಶ 2 : ನಕಾರಾತ್ಮಕ್ರವಾಗಿ 
ಅಂಶ 3 : ಸಕಾರಾತ್ಮಕ್ರವಾಗಿ 

ಕಾರಣಗಳು 
11. ಒಂದನೆಯ ವಿವಾದಾಂಶವನ್ನು ರುಜುವಾತುಪಡಿಸಲು ಅಭಿಯೋಜಕರ ಪರ ಮುಖ್ಯ ಸಾಕ್ಷಿದಾರರಾದ ಪ್ರಕರಣದ ಫಿರ್ಯಾದಿ 
ಪಿ.ಜಿ. ಭಾಟಿ, ಪಿ.ಎಸ್‌.ಐ ರವರು ಈ ಪ್ರಾಧಿಕಾರದಲ್ಲಿ ದಿನಾಂಕ: 13.12.2000 ರಂದು ಹಾಜರಾಗಿ ತನ್ನ ಸಾಕ್ಷಿಯನ್ನು ನುಡಿಯುತ್ತಾ, 
ಮಾನ್ಯ ಎಡಿಪಿಯವರ ಮುಖ್ಯ ವಿಚಾರಣೆಗೆ ಉತ್ತರಿಸುತ್ತಾ, ಪಂಚನಾಮೆಯಲ್ಲಿನ ಎಲ್ಲಾ ಅಂಶಗಳನ್ನು ಪ್ರಬಲವಾಗಿ ಸಮರ್ಥಿಸಿರುತ್ತಾರೆ. 
ನಂತರ ಅರ್ಜಿದಾರರ ಪರ ವಕೀಲರು ಮಾಡಿದ ಪಾಟಿ ಸವಾಲಿನಲ್ಲಿ ವಾಹನವನ್ನು ಜಪ್ತು ಮಾಡುವ ಪೂರ್ವದಲ್ಲಿ ನ್ಯಾಯಾಲಯದಿಂದ 
ಪರವಾನಿಗೆ ಪಡೆಯಲು ಕಾಲಾವಕಾಶ ಇರಲಿಲ್ಲವೆಂದೂ, ಸ್ಟೇಶನ್‌ ಬಿಟ್ಟ ಬಗ್ಗೆ ಡೈರಿಯನ್ನು ಹಾಜರುಪಡಿಸಿಲ್ಲವೆಂದೂ, ಈ ಪ್ರಕರಣದಲ್ಲಿ 
ತಾನೇ ಫಿರ್ಯಾದಿ ಎನ್ನುವುದು ಸರಿಯೆಂದೂ, ಪ್ರಕರಣದ ತನಿಖೆಯನ್ನು ಬೇರೆ ಅಧಿಕಾರಿಗೆ ವಹಿಸಿಕೊಡಲು ತೊಂದರೆ ಇರಲಿಲ್ಲವೆನ್ನುವುದು 
ಸರಿಯೆಂದು, ಅದರ ಅವಶ್ಯಕತೆ ಇರಲಿಲ್ಲವೆಂದೂ, ದಾಖಲೆಗಳನ್ನು ವಿಳಂಬ ಮಾಡಿ ಸಲ್ಲಿಸಿಲ್ಲವೆಂದೂ, ಹೊನ್ನಾವರ ಜೆ.ಎಂ.ಎಫ್‌.ಸಿ. 
ನ್ಯಾಯಾಲಯದ ಸಿ.ಸಿ. ನಂ. 80297 ರಲ್ಲಿ ಗುನ್ನೆಯಲ್ಲಿನ ಆರೋಪಿತರು ನಿರ್ದೋಷಿ ಎಂದು ನಿರ್ಣಯ ಹೊರಡಿಸಿರುವುದು ಸರಿಯೆಂದು, 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ೮೨೧ 





ಘಟನಾ ಸ್ಥಳದ ಸುತ್ತಮುತ್ತಲು ಮನೆಗಳಿವೆ ಅನ್ನುವುದು ನಿಜವೆಂದು, ರಸ್ತೆ ಮೇಲೆ ಗಾಡಿಗಳು ಓಡಾಡುವುದು ನಿಜವೆಂದು ಘಟನಾ ಸ್ಥಳದಲ್ಲಿ 
ಅನಿಲ ಎಂಬುವವರನ್ನು ಹಿಡಿದಿಲ್ಲ ಅನ್ನುವುದು ಸರಿಯಲ್ಲವೆಂದು ಅಂಕೆ-ಸಂಖ್ಯೆಗೋಸ್ಕರ ಸುಳ್ಳು ಪ್ರಕರಣ ದಾಖಲು ಮಾಡಿದ್ದೇವೆನ್ನುವುದು 
ಸರಿಯಲ್ಲವೆಂದು ನುಡಿದಿರುತ್ತಾರೆ. 

12, ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೇನೆಂದರೆ:- ಕರ್ನಾಟಕ ಅಬಕಾರಿ ಕಾಯ್ದೆಯಲ್ಲಿನ ಪ್ರಕರಣವನ್ನು ಪತ್ತೆ ಹಚ್ಚುವ 
ಸಮಯದಲ್ಲಿ ಆರೋಪಿಯು ತಪ್ಪಿಸಿಕೊಳ್ಳುವ ಸಂದರ್ಭವಿದ್ದಲ್ಲಿ, ಮತ್ತು ಮುದ್ದೆ ಮಾಲುಗಳನ್ನು ಬೇರೆಡೆಗೆ ಸಾಗಿಸಬಹುದೆಂಬ 
ಅನುಮಾನವಿದ್ದಾಗ ಘನ ನ್ಯಾಯಾಲಯದಿಂದ ಸರ್ಚ್‌ ವಾರಂಟನ್ನು ಪಡೆಯಲು ಸಾಧ್ಯವಾಗದಿದ್ದ ಸಂದರ್ಭದಲ್ಲಿ ಜಪ್ತು ಮತ್ತು ದಸ್ತಗಿರಿಯ 
ಕ್ರಮವನ್ನು ಜರುಗಿಸಲು ಅನ್ವೇಷಣಾಧಿಕಾರಿಗೆ ಕಲಂ 52 ರಲ್ಲಿ ಅಧಿಕಾರವಿರುತ್ತದೆ. ಸ್ಟೇಷನ್‌ ಬಿಟ್ಟ ಬಗ್ಗೆ ಡೈರಿಯನ್ನು ಹಾಜರುಪಡಿಸಲು 
ಸದರಿ ಸಾಕ್ಷಿದಾರರಿಗೆ ಸೂಚಿಸಿ ಅವಕಾಶವನ್ನು ನೀಡಲು ಕೇಳಬೇಕಾಗಿತ್ತೇ ಹೊರತು ಸಾಕ್ಸಿ ನುಡಿಯಲು ಬಂದಾಗ ಅದನ್ನು ಕೇಳುವುದು 
ಸರಿಯೆಂದು ಕಂಡು ಬರುವುದಿಲ್ಲ. ಕಲಂ 43ಎ(2)ರ ಪ್ರಕಾರ ಕ್ರಿಮಿನಲ್‌ ನ್ಯಾಯಾಲಯದಲ್ಲಿ ಯಾವುದೇ ರೀತಿಯ ಫಲಿತಾಂಶವಾದರೂ 
ಗುನ್ನೆಯಲ್ಲಿ ಜಪ್ತಿಯಾದಂತಹ ಸ್ವತ್ತುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಅವಕಾಶವಿರುತ್ತದೆ. ಘಟನಾ ಸ್ಥಳದ ಅಕ್ಕಪಕ್ಕದಲ್ಲಿ 
ಮನೆಗಳಿದ್ದರೂ ಫಿರ್ಯಾದುದಾರರು ಕರೆದುಕೊಂಡು ಹೋದಂತಹ ಪಂಚರುಗಳು ಸಹ ಸ್ವತಂತ್ರ ಪಂಚರಾಗಿರುವುದರಿಂದ ಬೇರೆ ಪಂಚರನ್ನು 
ಪಡೆಯುವ ಅವಶ್ಯಕತೆ ಕಂಡು ಬರುವುದಿಲ್ಲ. ಘಟನಾ ಸ್ಥಳದಲ್ಲಿ ಅನಿಲ ಎಂಬುವನನ್ನು ದಸ್ತಗಿರಿ ಮಾಡದೇ ಇದ್ದಲ್ಲಿ ಆತನನ್ನು ಎಲ್ಲಿ ದಸ್ತಗಿರಿ 
ಮಾಡಿದರೆಂಬ ಬಗ್ಗೆ ಎದುರುದಾರರ ಪಕ್ಷದವರು ವಿವರಿಸಿಲ್ಲ. ಆರೋಪಿಯನ್ನು ದಸ್ತಗಿರಿ ಮಾಡಿ ಜಾಮೀನಿನ ಮೇಲೆ ಬಿಡುಗಡೆ 
ಮಾಡಿರುವ ಬಗ್ಗೆ ದಾಖಲೆಗಳಿರುವಾಗ ಆತನನ್ನು ದಸ್ತಗಿರಿ ಮಾಡಿಲ್ಲ ಎಂಬ ಬಗ್ಗೆ ಬಲವಾದ ಕಾರಣಗಳು ಇರುವುದಿಲ್ಲ. ಅಂಕೆ 
ಸಂಖ್ಯಾಗೋಸ್ಕರ ಪ್ರಕರಣವನ್ನು ದಾಖಲಿಸುವುದಾದಲ್ಲಿ ಇದೇ ಆರೋಪಿಯ ಮೇಲೆ ಏಕೆ ದಾಖಲಿಸಿದವರು ಮತ್ತು ಜಪ್ತಿಯಾದಂತಹ ನಾಲ್ಕು 
ಪೆಟ್ಟಿಗೆ ಮದ್ಯವನ್ನು ಫಿರ್ಯಾದಿ ಕಡೆಯವರು ಎಲ್ಲಿಂದ ತಂದರು ಎಂಬ ಬಗ್ಗೆಯೂ ವಿವರಿಸಿರುವುದಿಲ್ಲ. 

13. ಈ ಪ್ರಕರಣದ ಪಂಚಸಾಕ್ಷಿ ನಂ. 1 ನೇಯವರಾದ ಮೋಹನ ಮುಕುಂದ ಪಡ್ತಿ ಇವರು ಈ ಪ್ರಾಧಿಕಾರದಲ್ಲಿ ದಿನಾಂಕ: 
1.8.2001 ರಂದು ಹಾಜರಾಗಿ ಮಾನ್ಯ ಎಡಿಪಿ ಯವರ ಮುಖ್ಯ ವಿಚಾರಣೆಯಲ್ಲಿ ತನ್ನ ಸಮಕ್ಷಮ ಯಾವುದೇ ಪಂಚನಾಮೆಯನ್ನು 
ಮಾಡಿಲ್ಲವೆಂದು ನುಡಿದರೂ ಪಾಟೀಸವಾಲಿನಲ್ಲಿ ಸ್ಥಳದಲ್ಲಿ ಪಂಚನಾಮೆ ಮಾಡಿ ಓದಿ ಹೇಳಿ ಸಹಿ ತೆಗೆದುಕೊಂಡಿದ್ದಾರೆ ಎನ್ನುವುದು 
ಸುಳ್ಳೆಂದು ಆರೋಪಿಗೆ ಸಹಾಯವಾಗಲೆಂದು ಸುಳ್ಳು ಸಾಕ್ಷಿ ನುಡಿಯುತ್ತಿದ್ದೇನೆ ಎನ್ನುವುದು ಸರಿಯಲ್ಲವೆಂದು ನುಡಿದಿರುತ್ತಾರೆ. 

14. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೇನೆಂದರೆ:- ಸದರಿ ಸಾಕ್ಷಿಯು ತಾನು ಕನ್ನಡದಲ್ಲಿ ಸಹಿ ಮಾಡುತ್ತೇನೆ ಎಂಬುದನ್ನು 
ಒಪ್ಪಿಕೊಂಡಿದ್ದುದನ್ನು ಗಮನಿಸಿದಾಗ ಇವರಿಗೆ ಕನ್ನಡ ಭಾಷೆಯ ಅರಿವಿದ್ದುದು ಸ್ಪಷ್ಟವಾಗುತ್ತದೆ. ಅಲ್ಲದೇ ಅವರು ತನ್ನ ಸಹಿಯನ್ನು ಸಹ 
ಕನ್ನಡದಲ್ಲಿಯೇ ಮಾಡಿರುತ್ತಾರೆ ಆದರೆ ತನ್ನ ಸಹಿಯನ್ನು ಅಲ್ಲಗಳೆದಿರುವುದಿಲ್ಲ ಹಾಗೂ ಸುಳ್ಳು ಪಂಚನಾಮೆಯನ್ನು ತಯಾರಿಸಿದ್ದಲ್ಲಿ ಅದಕ್ಕೆ 
ತಾನೇಕೆ ಸಹಿ ಮಾಡಿದೆ ಎಂಬ ಬಗ್ಗೆ ವಿವರಿಸಿರುವುದಿಲ್ಲದಿದ್ದುದನ್ನು ಗಮನಿಸಿದಾಗ ಸದರಿ ಸಾಕ್ಷಿಯು ನಿಜ ನುಡಿದಿಲ್ಲವೆನ್ನುವುದು 
ಕಂಡುಬರುತ್ತದೆ. 

15. ಅದೇ ರೀತಿ ಈ ಪ್ರಕರಣದ ಪಂಚ ಸಾಕ್ಷಿ ನಂ. 2 ನೇಯವರಾದ ಈಶ್ವರ ಥಾಕು ಹರಿಕಂತ್ರ ಇವರು ಪಿ.ಡಬ್ಲ್ಯೂ 3 ರಂತೆ ತನ್ನ 
ಸಾಕ್ಷ್ಯವನ್ನು ದಿನಾಂಕ: 19.3.2003 ರಂದು ಈ ಪ್ರಾಧಿಕಾರದಲ್ಲಿ ಹಾಜರಾಗಿ ನುಡಿಯುತ್ತಾ, ಮಾನ್ಯ ಎಡಿಪಿಯವರ ಮುಖ್ಯ ವಿಚಾರಣೆಯಲ್ಲಿ 
ಪಂಚನಾಮೆಯಲ್ಲಿ ಬರೆದ ವಿಷಯವು ತನಗೆ ಗೊತ್ತಿರುವುದಿಲ್ಲವೆಂದು ನಂತರ ಪಾಟೀ ಸವಾಲಿನಲ್ಲಿ ಸದರ ಪಂಚನಾಮೆಗೆ ತಾನು ಸಹಿ 
ಮಾಡಿದ್ದೇನೆ ಎನ್ನುವುದು ಸುಳ್ಳೆಂದು ನಂತರ ಅರ್ಜಿದಾರರ ಪರ ವಕೀಲರು ಪಾಟೀ ಸವಾಲಿನಲ್ಲಿ ಪೊಲೀಸರು ತನ್ನ ಗಾಡಿಗೆ ಕೇಸು 
ಹಾಕುತ್ತೇನೆ ಎಂದು ಹೆದರಿಸಿ ಸಹಿ ಹಾಕು ಎಂದಿದ್ದಕ್ಕೆ ಸಹಿ ಹಾಕಿದ್ದೇನೆಂದು ನುಡಿದಿರುತ್ತಾರೆ. 

16. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೇನೆಂದರೆ:- ಸದರಿ ಸಾಕ್ಷಿದಾರರು ಮಾನ್ಯ ಎಡಿಪಿ ಯವರ ಪಾಟೀ ಸವಾಲಿನಲ್ಲಿ 
ಪಂಚನಾಮೆಗೆ ತಾನು ಸಹಿ ಮಾಡಿದ್ದೇನೆ ಎನ್ನುವುದು ಸುಳ್ಳೆಂದು ನುಡಿದು ಎದುರುದಾರರ ವಕೀಲರ ಪರ ಪಾಟೀ ಸವಾಲಿನಲ್ಲಿ ಪೊಲೀಸರು 
ಹೆದರಿಸಿ ಸಹಿ ಹಾಕು ಎಂದಿದ್ದಕ್ಕೆ ಸಹಿ ಹಾಕಿದ್ದೇನೆ ಎಂದು ನುಡಿದುದ್ದನ್ನು ಗಮನಿಸಿದಾಗ ಸದರಿಯವರ ಹೇಳಿಕೆಯು ಒಂದಕ್ಕೊಂದು 
ತಾಳೆಯಾಗದೇ ಮಾನ್ಯ ಎಡಿಪಿಯವರ ಪಾಟೀ ಸವಾಲಿನಲ್ಲಿ ನುಡಿದಂತೆ ಈ ಸಾಕ್ಷಿದಾರರ ಆದಾಯದಿಂದ ಅವರ ಜೀವನ ನಡೆಸುವುದು 
ಸಾಧ್ಯವಾಗದಿದ್ದುದರಿಂದ ಅರ್ಜಿದಾರರ ಕಡೆಯಿಂದ ಹಣ ಪಡೆದು ಸುಳ್ಳು ಸಾಕ್ಷಿ ನುಡಿದಿರುವುದಕ್ಕೆ ಪುಷ್ಟಿ ದೊರೆತಂತಾಗಿದೆ. 

17. ಈ ಎಲ್ಲಾ ಕಾರಣಗಳಿಂದ ಅಭಿಯೋಜನೆ ಪಕ್ಷದವರು ಘಟನೆ ಸಂಭವಿಸಿರುವುದನ್ನು ನಿಸ್ಸಂಶಯವಾಗಿ ರೂಪಿಸಿರುವುದು 
ಕಂಡುಬರುವುದರಿಂದ ಮೊದಲನೆಯ ವಿವಾದಾಂಶವನ್ನು ಸಕಾರಾತ್ಮಕವಾಗಿ ಉತ್ತರಿಸಲಾಗಿದೆ. 

18. ಅರ್ಜಿದಾರರಾದಂತಹ ವಾಲ್ಟರ್‌ ಶಾಂತಾ ಡಿಸೋಜಾ ಇವರು ಈ ಪ್ರಾಧಿಕಾರದಲ್ಲಿ ದಿನಾಂಕ: 28.1.2004 ರಂದು ಹಾಜರಾಗಿ 
ತನ್ನ ಪರ ವಕೀಲರ ಮುಖ್ಯ ವಿಚಾರಣೆಗೆ ಡಿಡಬ್ಲ್ಯೂ 1 ರಂತೆ ಉತ್ತರಿಸುತ್ತಾ, ತನ್ನ ವಾಹನವನ್ನು ನಡೆಸುವುದಕ್ಕಾಗಿ ಡ್ರೆವರನನ್ನು 
ನೇಮಿಸಿದ್ದೇನೆಂದೂ, ವಾಹನವು ಗೇರಸೊಪ್ಪಾ ಕಡೆಗೆ ಹೋಗಿರಲಿಲ್ಲವೆಂದೂ, ರಿಕ್ಷಾವನ್ನು ಹೊನ್ನಾವರ ನಗರದಲ್ಲಿ ಮಾತ್ರ 
ಉಪಯೋಗಿಸುತ್ತೇನೆಂದೂ, ತನಗೆ ನೀಡಿದ ನೋಟೀಸಿನಲ್ಲಿ ಎಲ್ಲಿ ಜಪ್ತಿ ಮಾಡಿದರು ಮತ್ತು ಯಾವಾಗ ಜಪ್ತು ಮಾಡಿದರು ಎಂಬುದನ್ನು 
ವಿವರಿಸಲಿಲ್ಲವೆಂದೂ, ರಿಕ್ಷಾವನ್ನು ಪ್ರಯಾಣಿಕರ ಸಾಗಾಟಕ್ಕಾಗಿ ಮಾತ್ರ ಉಪಯೋಗಿಸಲು ಡ್ರೆವರನಿಗೆ ಕೊಟ್ಟಿದ್ದೆನೆಂದೂ, ಡ್ರೆವರನು ತಮ್ಮ 
ಖಾಯಂ ಡ್ರೈವರ್‌ ಆಗಿರಲಿಲ್ಲವೆಂದೂ, ಅವನಿಗೆ ನೇಮಿಸಿದಾಗ ಅಕ್ರಮ ವಸ್ತುಗಳನ್ನು ಸದರಿ ರಿಕ್ಷಾದಲ್ಲಿ ಸಾಗಿಸಬಾರದೆಂದೂ 
ತಿಳಿಹೇಳಿದ್ದೆನೆಂದೂ ನುಡಿದಿರುತ್ತಾರೆ. ನಂತರ ಮಾನ್ಯ ಎಡಿಪಿ ಯವರ ಪಾಟೀ ಸವಾಲಿನಲ್ಲಿ ಯಾವುದೇ ರೀತಿಯ ಅಕ್ರಮ ವಸ್ತುಗಳನ್ನು 
ಸಾಗಿಸಿದ್ದಲ್ಲಿ ಅದಕ್ಕೆ ಡ್ರೆವರನೇ ಜವಾಬ್ದಾರನಾಗುತ್ತಾನೆ ಎಂಬ ಬಗ್ಗೆ ಆತನಿಂದ ಯಾವುದೇ ಹೇಳಿಕೆಯನ್ನು ಬರವಣಿಗೆಯ ರೂಪದಲ್ಲಿ 
ಪಡೆದಿಲ್ಲವೆಂದೂ ಹಾಗೂ ದಿನಾಂಕ: 12.11.1996 ರಂದು ವಾಹನದ ಚಾಲಕ ಅನಿಲ ತಂದೆ ಡುಮಿಂಗ್‌ ಡಿಸೋಜಾ ಈತನೇ ಇದ್ದನೆಂದೂ 


೮೨೨ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ಭಾಗ - ೩ 





ತಾನು ಸ್ಪೇಷನಿಗೆ ಹೋದಾಗ ಸಾರಾಯಿ ಇರದಿದ್ದುದರಿಂದ ಈ ವಾಹನದಲ್ಲಿ ಸಾರಾಯಿ ಸಾಗಾಟ ಆಗಿಲ್ಲವೆಂದು ತಾನು ಹೇಳುತ್ತೇನೆಂದೂ 
ನುಡಿದಿರುತ್ತಾರೆ. 
19. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೇನೆಂದರೆ:- ವಾಹನವು ಘಟನೆ ಸಂಭವಿಸಿದ ದಿನ ಗೆರಸೊಪ್ಪಾ ಕಡೆಗೆ ಹೋಗಿರದಿದ್ದಲ್ಲಿ ಆ 
ಸಮಯದಲ್ಲಿ ಯಾವ ಸ್ಥಳದಲ್ಲಿತ್ತು ಎಂಬುದನ್ನು ವಿವರಿಸಿಲ್ಲ. ಚಾಲಕನು ವಾಹನ ತೆಗೆದುಕೊಂಡು ಹೋದ ಬಗ್ಗೆ ಅರ್ಜಿದಾರರೇ 
ಒಪ್ಪಿಕೊಂಡಿರುತ್ತಾರೆ. ಪ್ರಾಧಿಕಾರದಿಂದ ನೀಡಲಾದ ನೋಟೀಸಿನಲ್ಲಿ ದಿನಾಂಕ ಮತ್ತು ಸಮಯವನ್ನು ನಮೂದಿಸಿರುವುದು ಕಂಡು ಬರುತ್ತದೆ. 
ಡ್ರೆವರನಿಗೆ ನೇಮಿಸುವಾಗ ಅಕ್ರಮ ವಸ್ತುಗಳನ್ನು ಸಾಗಿಸಬಾರದೆಂದು ತಿಳಿಸಿರುವ ಬಗ್ಗೆ ಯಾವುದೇ ಲಿಖಿತ ದಾಖಲೆಗಳನ್ನು ಹಾಜರುಪಡಿಸಿಲ್ಲ. 
ಹಾಗೇನಾದರೂ ಚಾಲಕನು ಅಕ್ರಮ ಸಾರಾಯಿ ಸಾಗಿಸಿಲ್ಲವೆನ್ನುವ ಬಗ್ಗೆ ಸಾಬೀತುಪಡಿಸುವುದಾದಲ್ಲಿ ಆತನ ಸಾಕ್ಷಿಯನ್ನು ನುಡಿಸಬಹುದಾಗಿತ್ತು. 
ಅಲ್ಲದೇ ಆ ಚಾಲಕನಿಗೆ ಪ್ರಾಧಿಕಾರದಿಂದ ನೀಡಿರುವ ನೋಟೀಸನ್ನು ಆತನು ಸ್ವೀಕರಿಸಿ ಅದಕ್ಕೆ ತನ್ನ ಪ್ರತ್ಯುತ್ತರವನ್ನು ನೀಡಿರುವುದಿಲ್ಲ. 
ಸ್ಪೇಷನಿಗೆ ಹೋದಾಗ ಸಾರಾಯಿ ಕಾಣದಿದ್ದ ಮಾತ್ರಕ್ಕೆ ಅದನ್ನು ಜಪ್ತು ಮಾಡಿಲ್ಲ ಎಂದು ಭಾವಿಸುವುದು ಸಮಂಜಸವಲ್ಲ. ಹೀಗಾಗಿ 
ಎರಡನೆಯ ವಿವಾದಾಂಶವನ್ನು ತೃಪ್ತಿಕರವಾಗಿ ನಿರೂಪಿಸಲು ಎದುರುದಾರರ ಪಕ್ಷದವರು ವಿಫಲರಾಗಿರುವ ಪ್ರಯುಕ್ತ ಎರಡನೆಯ 
ವಿವಾದಾಂಶವನ್ನು ನಕಾರಾತಕ್ರವಾಗಿ ಉತ್ತರಿಸಲಾಗಿದೆ. 
20. ಮೊದಲನೆಯ ಮತ್ತು ಎರಡನೆಯ ವಿವಾದಾಂಶದಿಂದ ಪಡೆದ ಉತ್ತರದಿಂದಾಗಿ ಈ ಪ್ರಕರಣದಲ್ಲಿ ಜಪ್ತು ಮಾಡಲ್ಪಟ್ಟ 
ವಾಹನದಲ್ಲಿ ಅಕ್ರಮವಾಗಿ ಮದ್ಯವನ್ನು ಸಾಗಿಸಿರುವುದು ಸಾಬೀತಾಗಿರುವುದರಿಂದ ಹಾಗೂ ಮಾನ್ಯ ಸೆಶನ್ಸ್‌ ನ್ಯಾಯಾಲಯ ಕಾರವಾರ ರವರ 
ಕ್ರಿಮಿನಲ್‌ ಅಪೀಲ್‌ ಸಂಖ್ಯೆ: 78/2000 ದಿನಾಂಕ: 7.11.2003 ರಂತೆ ಪ್ರಾಧಿಕಾರದ ಆದೇಶವನ್ನು ಎತ್ತಿ ಹಿಡಿದಿರುವುದರಿಂದ ಮೂರನೆಯ 
ವಿವಾದಾಂಶವನ್ನು ಸಕಾರಾತಕ್ರವಾಗಿ ಉತ್ತರಿಸುತ್ತಾ, ಸದರಿ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು ಕಂಡು 
ಬಂದಿರುವುದರಿಂದ ಈ ಕೆಳಗಿನಂತೆ, 

ಆದೇಶ 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43ಬಿ ಪ್ರಕಾರ ಅನುಸರಿಸಬೇಕಾದಂತಹ ಕ್ರಮಗಳನ್ನೆಲ್ಲಾ ಅನುಸರಿಸಿದ ನಂತರ ಕಲಂ 
43 ಎ(1) ರಲ್ಲಿ ನನಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹೊನ್ನಾವರ ಪೊಲೀಸ್‌ ಠಾಣೆಯ ಗುನ್ನೆ ಸಂಖ್ಯೆ: 462/1996, ದಿನಾಂಕ: 
12.11.1996 ರಲ್ಲಿ ಜಪ್ತಿಯಾದಂತಹ ಆಟೋ ರಿಕ್ಷಾ ಸಂಖ್ಯೆ: ಸಿಟಿಇ-3281 ನೇದನ್ನು ಹಾಗೂ ಪ್ರತಿಯೊಂದರಲ್ಲಿ ತಲಾ 180 ಮಿ.ಲೀ.ನ 48 
ಸೀಸೆಗಳಂತೆ ಇರುವ ಒಟ್ಟೂ 4 ಪೆಟ್ಟಿಗೆಗಳಲ್ಲಿನ 192 ನಂ. 1 ಫೈನ್‌ ಡಾಕ್ಟರ್‌ ಬ್ರಾಂಡಿಯ ಸೀಸೆಗಳನ್ನು ಕಲಂ 43 ಎ(2) ರನ್ವಯ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿ ಆದೇಶಿಸಿದ್ದೇನೆ. 

ಮುಟ್ಟುಗೋಲು ಹಾಕಿಕೊಂಡ ಮದ್ಯವು ರಾಸಾಯನಿಕ ವಿಶ್ಲೇಷಣಾ ವರದಿಯಂತೆ ಮಾನವ ಸೇವನೆಗೆ ಅಯೋಗ್ಯವಿರುವುದರಿಂದ 
ಇದನ್ನು ಸಿ.ಪಿ.ಐ. ಹೊನ್ನಾವರ ರವರ ಸಮಕ್ಷಮ ಪಂಚನಾಮೆಯ ಮೂಲಕ ನಾಶಪಡಿಸಲು ಪಿ.ಎಸ್‌.ಐ. ಪೊಲೀಸ್‌ ಠಾಣೆ ಹೊನ್ನಾವರ 
ಇವರಿಗೆ ಕಲಂ 43 ಎ(3) ರನ್ವಯ ಆದೇಶಿಸಿದೆ. ಖಾಲಿ ಸೀಸೆಗಳನ್ನು ಬಹಿರಂಗ ಹರಾಜಿನ ಮೂಲಕ ವಿಲೇವಾರಿ ಮಾಡಲು ಅಬಕಾರಿ 
ನಿರೀಕ್ಷಕರು, ಹೊನ್ನಾವರ ವಲಯ ಇವರಿಗೆ ಕಲಂ 43ಎ (4) ರನ್ವಯ ಆದೇಶಿಸಿದೆ. 

ವಾಹನಕ್ಕೆ ಸಂಬಂಧಿಸಿದಂತೆ ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಅಮಲಿನಲ್ಲಿ ಬರುವುದು. 

(ಈ ಆದೇಶವನ್ನು ಇಂದು ಅಂದರೆ 2004ನೇ ಇಸ್ವಿಯ ಮಾರ್ಚ್‌ ತಿಂಗಳ 31ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತ 
ಲೇಖನ ನೀಡಿ ನಂತರ ಬೆರಳಚ್ಚು ಮಾಡಿಸಿ, ಬೆರಳಚ್ಚಿಸಿದ ಪ್ರತಿಯನ್ನು ತಿದ್ದಿದ ನಂತರ ಗಣಕೀಕೃತಗೊಳಿಸಿ ಮುಕ್ತ ನ್ಯಾಯಾಲಯದಲ್ಲಿ 
ಘೋಷಿಸಲಾಯಿತು.) 

ಕೆ.ಸಿ. ಹರಿದಾಸ್‌ 
ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಫ್ಸೆಜ್‌, 
ಉತ್ತರ ಕನ್ನಡ ಜಿಲ್ಲೆ, ಕಾರವಾರ. 












































ಅನುಬಂಧ - 1 
(ಪ್ರಾಸಿಕ್ಕೂಷನ್‌ ಪರ ಸಾಕ್ಷಿದಾರರ ಪಟ್ಟಿ) 
ಪ್ರಾ.ಸಾ. ನಂ. 1 ಪುಂಡಲೀಕ ಗುರಪ್ಪ ಭಾಟಿ, ಪಿ.ಎಸ್‌.ಐ. 
ಪ್ರಾ.ಸಾ. ನಂ. 2 ಮೋಹನ ಮುಕುಂದ ಪಡ್ತಿ 
ಪ್ರಾ.ಸಾ. ನಂ. 3 ಈಶ್ವರ ಥಾಕು ಹರಿಕಂತ್ರ 
ಅನುಬಂಧ - 2 
(ಎದುರುದಾರರ ಪರ ಸಾಕ್ಷಿದಾರರ ಪಟ್ಟಿ) 
ಡಿ.ಡಬ್ಲ್ಯೂ. 1 ವಾಲ್ಟರ್‌ ಶಾಂತಾ ಡಿಸೋಜಾ 
ಅನುಬಂಧ - 3 
(ಪ್ರಾಸಿಕ್ಕೂಷನ್‌ ಪರ ಗುರ್ತಿಸಲಾದ ದಾಖಲೆಗಳು) 
ನಿಶಾನೆ 1 ಪ್ರ.ಮಾ. ವರದಿ 
ನಿಶಾನೆ 1ಎ ಪ್ರ.ಮಾ. ವರದಿಯ ಮೇಲಿನ ಸಹಿ 





ನಿಶಾನೆ 2 ಪಂಚನಾಮೆ 














ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ೮೨೩ 















































ನಿಶಾನೆ 2ಎ ಪಂಚನಾಮೆ ಮೇಲಿನ ಸಹಿ 
ನಿಶಾನೆ 3 ಸ್ವತ್ತಿನ ಪಟ್ಟಿ 
ನಿಶಾನೆ 3ಎ ಸ್ವತ್ತಿನ ಪಟ್ಟಿಯ ಮೇಲಿನ ಸಹಿ 
ನಿಶಾನೆ 4 ರಾಸಾಯನಿಕ ವಿಶ್ಲೇಷಣಾ ವರದಿ 
ನಿಶಾನೆ 4ಎ ರಾಸಾಯನಿಕ ವಿಶ್ಲೇಷಣಾ ವರದಿಯ ಮೇಲಿನ ಸಹಿ 
ಅನುಬಂಧ - 4 

(ಎದುರುದಾರರ ಪರ ಗುರ್ತಿಸಲಾದ ದಾಖಲೆಗಳು) 

ನಿಶಾನೆ ಡಿ1 ಸಿ.ಸಿ. ನಂ. 802/97 ನೇದರ ತೀರ್ಪಿನ ನಕಲು 
ಕೆ.ಸಿ. ಹರಿದಾಸ್‌ 
ಪಿ.ಆರ್‌. 567 ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, 


ಉತ್ತರ ಕನ್ನಡ ಜಿಲ್ಲೆ, ಕಾರವಾರ. 
ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ಉತ್ತರ ಕನ್ನಡ ಜಿಲ್ಲೆ, ಕಾರವಾರ ರವರ 
ನ್ಯಾಯಾಲಯದಲ್ಲಿ 
ನಂ. ಅಬಕಾರಿ/ಸಿಆರ್‌ಎಂ/ಡಿಟಿಸಿಆರ್‌/154/2001-02, ದಿನಾಂಕ: 31ನೇ ಮಾರ್ಚ್‌ 2004 
ಉಪಸ್ಥಿತರು: ಶ್ರೀ ಕೆ.ಸಿ. ಹರಿದಾಸ್‌, ಕೆ.ಇ.ಎಸ್‌. ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೆ ಜ್‌. 
ಉತ್ತರ ಕನ್ನಡ ಜಿಲ್ಲೆ, ಕಾರವಾರ. 


ಫಿರ್ಯಾದಿ: ವಿರುದ್ಧ ಅರ್ಜಿದಾರರು: 
ಜಿ.ಎಫ್‌. ನಾಯ್ಕ, ಪೊಲೀಸ್‌ ಉಪ ನಿರೀಕ್ಷಕರು, ನಜೀರ ಶೇಖ ತಂದೆ ಮೊಹಿದ್ದೀನ್‌ ಶೇಖ್‌, 
ಗ್ರಾಮೀಣ ಪೊಲೀಸ್‌ ಠಾಣೆ, ಭಟ್ಕಳ ಸಾ: ಆಜಾದನಗರ. ಹೊನ್ನಾವರ. 
(ಮಾನ್ಯ ಸಹಾಯಕ ಅಭಿಯೋಗ ನಿರ್ದೇಶಕರು, (ಶ್ರೀ ವಿ.ಎಸ್‌. ಭಾಗವತ, ವಕೀಲರು, ಕಾರವಾರ 
ಕಾರವಾರರವರು ಪ್ರತಿನಿಧಿಸಿರುತ್ತಾರೆ) ರವರು ಪ್ರತಿನಿಧಿಸಿರುತ್ತಾರೆ) 
ತೀರ್ಪು 
1. ಈ ಆರೋಪವನ್ನು ಕ.ಅ. ಕಾಯ್ದೆ ಕಲಂ 34 ರಂತೆ ಹೊರಿಸಿದ್ದು, ಜಪ್ತಿಯಾದ ಸ್ವತ್ತುಗಳನ್ನು ಕಲಂ 43ಎ(2) ರನ್ವಯ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಲು ಸಲ್ಲಿಸಿದ ಪ್ರಸ್ತಾವನೆಯಾಗಿರುತ್ತದೆ. 
2. ದಿನಾಂಕ: 22.12.2001 ರಂದು ಪೊಲೀಸ್‌ ಸಬ್‌ ಇನ್ಸ್‌ಪೆಕ್ಟರ್‌ ಗ್ರಾಮೀಣ ಪೊಲೀಸ್‌ ಠಾಣೆ ಭಟ್ಕಳ ಇವರು ರಾತ್ರಿ 22-25 


ಗಂಟೆಗೆ ಪೊಲೀಸ್‌ ಠಾಣೆಯಲ್ಲಿದ್ದಾಗ ಖಚಿತವಾದ ವರ್ತಮಾನದ ಮೇರೆಗೆ ತನ್ನ ಸಿಬ್ಬಂದಿಗಳು ಮತ್ತು ಇಬ್ಬರು ಪಂಚರೊಂದಿಗೆ ಸರ್ಕಾರಿ 
ಪೊಲೀಸ್‌ ಜೀಪ್‌ ಸಂಖ್ಯೆ: ಸಿಎಜಿ-9610 ನೇದರ ಮೇಲೆ ಶಿರಾಲಿ ತರ್ಫಿಗೆ ಹೊರಟು ಸಿಂಡಿಕೇಟ್‌ ಬ್ಯಾಂಕಿನ ಮುಂದಿನ ರಸ್ತೆಯ ಪಕ್ಕದಲ್ಲಿನ 
ರಸ್ತೆಯಲ್ಲಿ ಜೀಪನ್ನು ಇಟ್ಟು ಮರೆಯಾಗಿ ನಿಂತು, ಬರುಹೋಗುವ ವಾಹನಗಳನ್ನು ನಿರೀಕ್ಷಿಸುತ್ತಿದ್ದಾಗ ಹೊನ್ನಾವರ ತರ್ಫಿನಿಂದ ಬಂದಂತಹ 
ಒಂದು ಟ್ರ್ಯಾಕ್ಸ್‌ ಜೀಪ್‌ ಸಂಖ್ಯೆ: ಕೆಎ-30/ಎಂ-1145 ನೇಯದು ತಮ್ಮ ಜೀಪನ್ನು ಕಂಡು ಶಿರಾಲಿಯ ಎನ್‌.ಎಚ್‌-17 ರಸ್ತೆಯ ಪಕ್ಕದ 
ಬಾಬು ಗಣಪಾ ಶಿರೂರ ಇವರ ಟಾಯರ್‌ ಟ್ಯೂಬ್‌ ಪಂಚರ್‌ ತೆಗೆಯುವ ಅಂಗಡಿಯ ಮುಂದೆ ನಿಲ್ಲಿಸಿ ಅದರಲ್ಲಿದ್ದ ಜನರು 
ಓಡಲಾರಂಭಿಸಿದಾಗ ಸಂಶಯ ಬಂದು, ಅವರನ್ನು ಬೆನ್ನಟ್ಟಿದಾಗ, ಓಡಿ ಹೋದವರ ಪೈಕಿ ಇಬ್ಬರನ್ನು ಹಿಡಿಯಲಾಗಿ ಉಳಿದವರು ಓಡಿ 
ಹೋದಾಗ, ಆಗ ದಿನಾಂಕ: 23.12.2001 ರ ರಾತ್ರಿ ಸಮಯ 1.00 ಗಂಟೆಯಾಗಿತ್ತೆಂದೂ, ಆಪಾದಿತರು ಬಿಟ್ಟು ಹೋದ ಜೀಪನ್ನು ಪಂಚರ 
ಸಮಕ್ಷಮ ತಪಾಸಣೆ ಮಾಡಿದಾಗ ಅದರಲ್ಲಿ 7 ಟ್ಯೂಬ್‌ಗಳಿದ್ದು ಪ್ರತಿಯೊಂದರಲ್ಲೂ ತಲಾ 30 ಲೀಟರ್‌ ಆಗುವಷ್ಟು ಬೆಲ್ಲದ ಭಟ್ಟಿ ಸಾರಾಯಿ 
ಮತ್ತು ಒಂದು ಪ್ಲಾಸ್ಟಿಕ್‌ ಕ್ಕಾನಿನಲ್ಲಿ 20 ಲೀಟರ್‌ ಆಗುವಷ್ಟು ಕಳ್ಳಭಟ್ಟಿ ಸಾರಾಯಿ ಇತ್ತೆಂದೂ, ಇವುಗಳನ್ನು ರಹದಾರಿ ಪತ್ರ ಹೊಂದದೇ 
ಸಾಗಿಸಿದ್ದು ಕಂಡುಬಂದಿದ್ದರಿಂದ ಸದರಿ ಮದ್ಯಸಾರದ ಸ್ವತ್ತುಗಳು ಹಾಗೂ ವಾಹನವನ್ನು ಜಪ್ತು ಮಾಡಿ ಮುಂದಿನ ಕ್ರಮದ ಕುರಿತು ಭಟ್ಕಳ 
ಗ್ರಾಮೀಣ ಪೊಲೀಸ್‌ ಠಾಣೆಗೆ ಫಿರ್ಯಾದ ನೀಡಿದ ಪ್ರಕಾರ ಭಟ್ಕಳ ಗ್ರಾಮೀಣಾ ಪೊಲೀಸ್‌ ಠಾಣೆಯ ಪ್ರ.ಮಾ. ವರದಿ ಸಂಖ್ಯೆ: 
130/2001, ದಿ: 23.12.2001 ರಂತೆ ಪ್ರಕರಣವನ್ನು ದಾಖಲಿಸಿದ್ದು, ಇದು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 34ರ ಪ್ರಕಾರ 
ಶಿಕ್ಬಾರ್ಹವಾಗಿರುವುದಾಗಿ ತಿಳಿಸಿ, ಜಪ್ತಾದ ಮುದ್ದೆಮಾಲನ್ನು (ಮಾದರಿ ಸೀಸೆಗಳನ್ನು ಹೊರತುಪಡಿಸಿ) ಹಾಗೂ ಗುನ್ನೆಗೆ ಸಂಬಂಧಿಸಿದ 
ದಾಖಲಾತಿಗಳನ್ನು ಈ ಪ್ರಾಧಿಕಾರದ ಮುಂದೆ ಹಾಜರುಪಡಿಸಿ ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 ಎ(2) ರನ್ವಯ ಜಪ್ತಿಯಾದ 
ಸ್ವತ್ತುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದಕ್ಕಾಗಿ ವಿನಂತಿಸಿರುತ್ತಾರೆ. 

3, ದಿನಾಂಕ: 8.1.2002 ರಂದು ಶ್ರೀ ವಿ.ಎಸ್‌. ಭಾಗ್ವತ, ವಕೀಲರು ಕಾರವಾರ ರವರು ಅರ್ಜಿಯನ್ನು ಸಲ್ಲಿಸುತ್ತಾ, ಜಪ್ತಿಯಾದ 
ವಾಹನದ ರುರಾಕ್ಸ್‌ ನಕಲನ್ನು ಲಗತ್ತಿಸಿ ಈ ವಾಹನವು ನಜೀರ ಶೇಖ್‌ ತಂದೆ ಮೊಹಿದ್ದೀನ ಶೇಖ್‌, ವಾಸ: ಆಜಾದನಗರ ಹೊನ್ನಾವರ 
ಇವರ ಮಾಲೀಕತ್ವದಾಗಿದ್ದು, ಈ ಪ್ರಕರಣದಲ್ಲಿ ಹೊರಿಸಲಾದ ಆರೋಪಗಳು ಸುಳ್ಳೆಂದು ತಿಳಿಸುತ್ತಾ ವಾಹನವನ್ನು ಮಧ್ಯಂತರ ವಶಕ್ಕೆ 
ಬಿಡುಗಡೆ ಮಾಡಲು ವಿನಂತಿಸಿರುತ್ತಾರೆ. ಆನಂತರ ಪ್ರಾಧಿಕಾರದ ಆದೇಶ ದಿನಾಂಕ: 25.1.2002 ರಂತೆ ಅರ್ಜಿದಾರರ ಮನವಿಯನ್ನು 
ತಿರಸ್ಕರಿಸಿ ಆದೇಶಿಸಿದ ವಿರುದ್ಧ ಮೇಲ್ಮನವಿ ಸಲ್ಲಿಸಿದ ಪ್ರಕಾರ ಮಾನ್ಯ ಸೆಶನ್ಸ್‌ ನ್ಯಾಯಾಲಯ ಕಾರವಾರ ರವರ ಕ್ರಿಮಿನಲ್‌ ಅಪೀಲ್‌ 
ಸಂಖ್ಯೆ: 10/2002 ದಿನಾಂಕ: 13.2.2002 ರಂತೆ ಸದ್ರಿ ವಾಹನಕ್ಕೆ ಸಮನಾದ ಬೆಲೆಯ ಬ್ಯಾಂಕ್‌ ಗ್ಯಾರಂಟಿಯನ್ನು ಪಡೆದು ಬಿಡುಗಡೆ 


೮೨೪ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ಭಾಗ - ೩ 





ಮಾಡಲು ಆದೇಶಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ನಿಗದಿಪಡಿಸಿದ ಬೆಲೆಯ ಬ್ಯಾಂಕ್‌ ಗ್ಯಾರಂಟಿಯನ್ನು 
ಸಲ್ಲಿಸಲು ಅರ್ಜಿದಾರರಿಗೆ ಹಿಂಬರಹ ನೀಡಲಾಗಿ ಅವರು ಸಲ್ಲಿಸದಿದ್ದುದರಿಂದ ವಾಹನದ ಮಧ್ಯಂತರ ಬಿಡುಗಡೆ ಆಗಿರುವುದಿಲ್ಲ. 
4. ಈ ಪ್ರಕರಣದಲ್ಲಿ ಜಪ್ತಿಯಾದಂತಹ ಸ್ವತ್ತುಗಳನ್ನು ಸರ್ಕಾರಕ್ಕೆ ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು ಎಂಬುದಕ್ಕಾಗಿ ಕ.ಅ. 
ಕಾಯಿದೆ 1965ರ ಕಲಂ 43ಬಿ (1)-ಎ ಪ್ರಕಾರ ಆರೋಪಿಗಳಿಗೆ ಕಾರಣ ಕೇಳಿ ನೋಟೀಸನ್ನು ಜಾರಿ ಮಾಡಲು ತನಿಖಾಧಿಕಾರಿಗಳ ಮೂಲಕ 
ಕಳುಹಿಸಲಾಗಿ ಅದನ್ನು ಅವರು ಎಲ್ಲರಿಗೂ ಜಾರಿ ಮಾಡಿ ಈ ಪ್ರಾಧಿಕಾರಕ್ಕೆ ಮರಳಿಸಿರುತ್ತಾರೆ. ದಿನಾಂಕ: 8.2.2002 ರಂದು ಈ 
ಪ್ರಕರಣದ ಆರೋಪಿ ನಂ. 2 ಹಾಗೂ ಅರ್ಜಿದಾರರಾದಂತಹ ನಜೀರ ಶೇಖ್‌ ಇವರು ಕಾರಣ ಕೇಳಿ ನೋಟೀಸಿಗೆ ತನ್ನ 
ಸಮಜಾಯಿಸಿಯನ್ನು ಸಲ್ಲಿಸುತ್ತಾ, ತನ್ನ ಮಾಲೀಕತ್ವದ ಟ್ರ್ಯಾಕ್ಸ್‌ ನಂ. ಕೆಎ-30/ಎಂ-1145 ನೇದನ್ನು ದಿನಾಂಕ: 22.12.2001 ರಂದು ಭಟ್ಕಳ 
ಗ್ರಾಮೀಣ ಪಿ.ಎಸ್‌.ಐ. ರವರು ನಿಲ್ಲಿಸಿದರೆಂದು ಹೇಳುವುದು ಸುಳ್ಳೆಂದು ತಿಳಿಸಿರುತ್ತಾರೆ. ಉಳಿದ ಆರೋಪಿಗಳ್ಳಾರು ತಮ್ಮ 
ಸಮಜಾಯಿಷಿಯನ್ನು ಸಲ್ಲಿಸಿರುವುದಿಲ್ಲ. 
ನಿ ಅಬಕಾರಿ ಉಪ ನಿರೀಕ್ಷಕರು, ಉಪ ವಲಯ ಭಟ್ಕಳ ಇವರು ಈ ಪ್ರಕರಣದಲ್ಲಿ ಜಪ್ತಿಯಾದಂತಹ ಸ್ವತ್ತುಗಳನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲು ವಿನಂತಿಸುತ್ತಾ, ಪ್ರಕರಣದಲ್ಲಿ ತೆಗೆಯಲಾದ ಮಾದರಿ ಸೀಸೆಗಳ ಬಗೆಗಿನ ರಾಸಾಯನಿಕ ವಿಶ್ಲೇಷಣಾ 
ವರದಿಯ ಪ್ರತಿಯನ್ನು ಸಲ್ಲಿಸಿರುತ್ತಾರೆ. ಅದರಂತೆ ಮಾದರಿ ಸೀಸೆಗಳಲ್ಲಿ ಮದ್ಯಸಾರ ಇದೆಯೆಂದು ಮತ್ತು ಅದರಲ್ಲಿನ ತೀಕ್ಷ್ಣತೆಯು ಶೇ. 
38.53 ವಿ.ವಿ. ರಷ್ಟು ಇರುವುದಾಗಿ ತಜ್ಞರು ಅಭಿಪ್ರಾಯಪಟ್ಟಿರುತ್ತಾರೆ. 
6. ಲಭ್ಯವಿರುವ ದಾಖಲೆಗಳು ಹಾಗೂ ರಾಸಾಯನಿಕ ವಿಶ್ಲೇಷಣಾ ವರದಿಯನ್ನಾಧರಿಸಿ ವಾಹನದ ಮುಟ್ಟುಗೋಲು ನಡಾವಳಿಯನ್ನು 
ಪ್ರಾರಂಭಿಸುವ ಮುನ್ನ ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 ಬಿ(1)-ಸಿ ಪ್ರಕಾರ ವಿಚಾರಣೆಯನ್ನು ಕೈಗೆತ್ತಿಕೊಂಡು ಫಿರ್ಮಾದುದಾರರು 
ಸಲ್ಲಿಸಿರುವ ದಾಖಲೆಯ ಪ್ರತಿಗಳನ್ನು ಸಿ.ಆರ್‌.ಪಿ.ಸಿ. ಕಲಂ 207 ರಂತೆ ಅರ್ಜಿದಾರರಿಗೆ ನೀಡಲಾಯಿತು. ನಂತರ ಕರ್ನಾಟಕ ಅಬಕಾರಿ 
ಕಾಯ್ದೆ ಕಲಂ 34 ರಂತೆ ಹೊರಿಸಿದ ಆರೋಪದ ಬಗ್ಗೆ ಓದಿ ವಿವರಿಸಲಾಗಿ ಅರ್ಜಿದಾರರು ತನ್ನ ಮೇಲೆ ಹೊರಿಸಿದ ಆರೋಪಗಳನ್ನು 
ಅಲ್ಲಗಳೆದಾಗ ಅಭಿಯೋಜನೆ ಪಕ್ಷದವರು ಎದುರುದಾರರ ವಿರುದ್ಧ ಆರೋಪಗಳನ್ನು ಸಾಬೀತುಪಡಿಸಲು ಪಿಡಬ್ಲ್ಯೂ-1 ರಿಂದ 4 ರವರೆಗೆ 
ಸಾಕ್ಷಿದಾರರೆಂದು ವಿಚಾರಣೆ ಮಾಡಿಸಿ ನಿಶಾನೆ ಪಿ-1 ರಿಂದ ಪಿ-4 ರವರೆಗೆ ದಾಖಲೆಗಳನ್ನು ಗುರ್ತಿಸಿಕೊಂಡಿರುತ್ತಾರೆ. ಈ ಪ್ರಕರಣದ ಪಂಚ 
ಸಾಕ್ಷಿದಾರರಿಬ್ಬರೂ ಪಿಡಬ್ಲ್ಯೂ-1 ಮತ್ತು ಪಿಡಬ್ಲ್ಯೂ-2 ರಂತೆ ಪ್ರತಿಕೂಲ ಸಾಕ್ಷಿಯನ್ನು ನುಡಿದಿರುತ್ತಾರೆ. 

7 ಆದಾಗ್ಯೂ ಎದುರುದಾರರ ವಿರುದ್ಧ ಸಾಕಷ್ಟು ಸಾಕ್ಸ್ಯಾಧಾರಗಳು ಇದ್ದದ್ದು ಕಂಡು ಬಂದಿದ್ದರಿಂದ ದಂಡ ಪ್ರಕ್ರಿಯೆ ಸಂಹಿತೆ ಕಲಂ 

313 ರಡಿಯಲ್ಲಿ ಅರ್ಜಿದಾರರ ಪರ ಹೇಳಿಕೆಯನ್ನು ಡಿ.ಡಬ್ಲ್ಯೂ-1 ರಂತೆ ಪಡೆದುಕೊಳ್ಳಲಾಯಿತು. ಹಾಗೂ ನಿಶಾನೆ-ಪ ಗೆ ನೇದನ್ನು 

ಗುರ್ತಿಸಿಕೊಳ್ಳಲಾಯಿತು. 

8. ಸರ್ಕಾರದ ಪರವಾಗಿ ಮಾನ್ಯ ಅಭಿಯೋಗ ಸಹಾಯಕ ನಿರ್ದೇಶಕರು ಕಾರವಾರ ರವರು ಹಾಗೂ ಅರ್ಜಿದಾರರ ಪರವಾಗಿ ಶ್ರೀ 

ವಿ.ಎಸ್‌. ಭಾಗ್ವತ, ವಕೀಲರು ಕಾರವಾರ ರವರು ಮಂಡಿಸಿದ ವಾದ ವಿವಾದಗಳನ್ನು ಆಲಿಸಲಾಯಿತು. ಕಡತದಲ್ಲಿ ಲಭ್ಯವಿರುವ 

ದಾಖಲೆಗಳನ್ನು ಅವಲೋಕಿಸಲಾಯಿತು. ಉಭಯತರ ಪಕ್ಷದವರು ನುಡಿದಿರುವ ಸಾಕ್ಷ್ಯಗಳ ಆಧಾರದ ಮೇಲೆ ಮುಂದಿನ ಆದೇಶವನ್ನು 
ಹೊರಡಿಸುವ ಮುನ್ನ ಈ ಕೆಳಗಿನ ವಿವಾದಾಂಶಗಳಿಗೆ ಉತ್ತರವನ್ನು ಪಡೆಯುವುದು ಸೂಕ್ತವೆಂದು ಕಂಡು ಬರುತ್ತದೆ. 

9. 1. ದಿನಾಂಕ: 22.12.2001 ರಂದು ರಾತ್ರಿ 22.35 ಗಂಟೆಯ ಸಮಯಕ್ಕೆ ಆರೋಪಿ ನಂ. 1 ರಿಂದ 5ನೇ ಯವರು ಟೆಂಪೊ ಟ್ರ್ಯಾಕ್ಸ್‌ 
ಜೀಪ್‌ ಸಂಖ್ಯೆ: ಕೆಎ-30ಎಂ-1145 ರಲ್ಲಿ ಶಿರಾಲಿ ತರ್ಫಿನ ಎನ್‌.ಎಚ್‌. 17 ರಸ್ತೆಯ ಪಕ್ಕದಲ್ಲಿ ಯಾವುದೇ ರೀತಿಯ ಪಾಸ್‌ 
ಅಥವಾ ಪರ್ಮಿಟ್‌ ಇಲ್ಲದೇ ಬೆಲ್ಲದ ಕಳ್ಳಭಟ್ಟಿ ಸಾರಾಯಿಯನ್ನು ಏಳು ಟಾಯರ್‌ ಟ್ಯೂಬುಗಳಲ್ಲಿ ಮತ್ತು ಒಂದು ಕ್ಯಾನಿನಲ್ಲಿ 
ಸಾಗಿಸುತ್ತಿದ್ದರೇ? 

2. ಘಟನೆ ಸಂಭವಿಸಿದಾಗ ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ಆ ವಾಹನದ ಮಾಲೀಕರಿಗೆ ಅಥವಾ ಅವರ 
ಏಜೆಂಟರ ಗಮನಕ್ಕೆ ಬಾರದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದಂತೆ ಮತ್ತು ಅವರು ಶಾಮೀಲಾಗದೇ ಈ ವಾಹನದಲ್ಲಿ ಅಕ್ರಮ 
ಮದ್ಯ ಸಾಗಾಣಿಕೆಯಾಗಿದೆ ಎಂಬ ಅಂಶವನ್ನು ಇವರೆಲ್ಲರೂ ಈ ಪ್ರಾಧಿಕಾರದಲ್ಲಿ ತೃಪ್ತಿಕರವಾಗಿ ನಿರೂಪಿಸಿರುತ್ತಾರೆಯೇ? 

3. ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಿದೆಯೇ? 

ಅಂಶ 1 : ಸಕಾರಾತ್ಮಕ್ರವಾಗಿ 
ಅಂಶ 2 : ನಕಾರಾತ್ಮಕ್ರವಾಗಿ 
ಅಂಶ 3 : ಸಕಾರಾತ್ಮಕ್ರವಾಗಿ 
ಕಾರಣಗಳು 

10. ಒಂದನೆಯ ವಿವಾದಾಂಶವನ್ನು ರುಜುವಾತುಪಡಿಸಲು ಅಭಿಯೋಜಕರ ಪರ ಸಾಕ್ಷಿದಾರರಾದ ಈ ಪ್ರಕರಣದ ಪಂಚಸಾಕ್ಷಿ ನಂ. 

2ನೇ ಯವರಾದ ಮಂಜುನಾಥ ವೀರಭದ್ರ ನಾಯ್ಕ ಇವರು ಈ ಪ್ರಾಧಿಕಾರದಲ್ಲಿ ದಿನಾಂಕ: 20.11.2002 ರಂದು ಹಾಜರಾಗಿ ಪ್ರತಿಕೂಲ 

ಸಾಕ್ಷಿ ನುಡಿದು ನಂತರ ಪಾಟೀಸವಾಲಿನಲ್ಲಿ ತಾನು ಅರ್ಜಿದಾರರಿಗೆ ಸಹಾಯವಾಗಲೆಂದು ಸುಳ್ಳು ಸಾಕ್ಷಿ ನುಡಿಯುತ್ತಿದ್ದೇನೆನ್ನುವುದು ಸುಳ್ಳೆಂದು 
ನುಡಿದಿರುತ್ತಾರೆ. ಆದರೆ ಇದನ್ನು ನಂಬಲು ಬರುವುದಿಲ್ಲ. 

11. ಅದೇ ರೀತಿಯಾಗಿ ಈ ಪ್ರಕರಣದ ಪಂಚಸಾಕ್ಷಿ ನಂಬರ್‌ ಒಂದನೆಯವರಾದ ಮಂಜುನಾಥ ಲಕ್ಷಣ ನಾಯ್ಕ ಇವರು ಸಹ 

ಪ್ರಾಧಿಕಾರದಲ್ಲಿ ದಿನಾಂಕ: 20.11.2002 ರಂದು ಹಾಜರಾಗಿ ಮುಖ್ಯ ವಿಚಾರಣೆಯಲ್ಲಿ ಸಾಕ್ಷಿ ನುಡಿಯುತ್ತ ಪ್ರತಿಕೂಲ ಸಾಕ್ಷಿಯನ್ನು 

ನುಡಿದಿರುತ್ತಾರೆ. ನಂತರ ಪಾಟೀ ಸವಾಲಿನಲ್ಲಿ ಪಂಚನಾಮೆಗೆ ತಿಳಿದು ಸಹಿ ಮಾಡಿದ್ದೇನೆನ್ನುವುದು ಸುಳ್ಳೆಂದು ಮತ್ತು ಅರ್ಜಿದಾರರಿಗೆ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ೮೨೫ 





ಸಹಾಯವಾಗಲೆಂದು ಸುಳ್ಳು ಸಾಕ್ಷಿ ನುಡಿಯುತ್ತಿದ್ದೇನೆನ್ನುವುದು ಸರಿಯಲ್ಲವೆಂದು ಹೇಳಿರುತ್ತಾರೆ. ಆದರೆ ಇದನ್ನು ನಂಬಲು ಬಲವಾದ 
ಕಾರಣಗಳಿರುವುದಿಲ್ಲ. 
12. ಈ ಪ್ರಕರಣದ ಪಿರ್ಯಾದುದಾರರು ಹಾಗೂ ಅಭಿಯೋಜಕರ ಪರ ಮುಖ್ಯ ಸಾಕ್ಷಿದಾರರಾದ ಜಿ.ಎಫ್‌. ನಾಯ್ಕ, ಪಿ.ಎಸ್‌.ಐ. 
ಇವರು ದಿನಾಂಕ: 26.2.2003 ರಂದು ಈ ಪ್ರಾಧಿಕಾರದಲ್ಲಿ ಹಾಜರಾಗಿ ಪಿಡಬ್ಲ್ಯೂ-3 ರಂತೆ ಮಾನ್ಯ ಎಡಿಪಿ ಯವರ ಮುಖ್ಯ ವಿಚಾರಣೆಗೆ 
ಉತ್ತರಿಸುತ್ತ ಪಂಚನಾಮೆಯಲ್ಲಿನ ಎಲ್ಲಾ ಅಂಶಗಳನ್ನು ಪ್ರಬಲವಾಗಿ ಸಮರ್ಥಿಸಿರುತ್ತಾರೆ. ನಂತರ ಅರ್ಜಿದಾರರ ಪರ ವಕೀಲರ ಪಾಟೀ 
ಸವಾಲಿನಲ್ಲಿ ಸ್ಟೇಷನ್‌ ಡೈರಿಯ ಪ್ರತಿಯನ್ನು ನಾನು ಪ್ರಾಧಿಕಾರದ ಮುಂದೆ ಹಾಜರುಪಡಿಸಿರುವುದಿಲ್ಲವಾಗಿ ಹಾಗೂ ಮ್ಯಾಜಿಸ್ಟ್ರೇಟ್‌ 
ಕಡೆಯಿಂದ ವಾಹನ ಸರ್ಚ್‌ ಮಾಡುವ ಬಗ್ಗೆ ವಾರಂಟ್‌ ಪಡೆದುಕೊಳ್ಳಲಿಲ್ಲವೆಂದೂ ಭಟ್ಕಳದಿಂದಲೇ ಪಂಚರನ್ನು ತಮ್ಮ ಜೀಪಿನಲ್ಲಿ 
ಕರೆದುಕೊಂಡು ಹೋಗಿದ್ದೇವೆಂದೂ, ಅವರು ಅಬಕಾರಿ ಗುತ್ತಿಗೆದಾರರಲ್ಲಿ ಕೆಲಸಕ್ಕಿರುವ ಜನರೆನ್ನುವುದು ತನಗೆ ಗೊತ್ತಿಲ್ಲವೆಂದೂ, ಶಿರಾಲಿಯ 
ಹತ್ತಿರದ ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ರಾತ್ರಿ ವೇಳೆಗೆ ಸಾಕಷ್ಟು ವಾಹನಗಳ ಸಂಚಾರ ಇರುತ್ತದೆ ಎನ್ನುವುದು ಸರಿಯೆಂದೂ, ಪ್ರಾಧಿಕಾರದ 
ಮುಂದೆ ಹಾಜರಿರುವ ಅರ್ಜಿದಾರನು ವಾಹನದ ಮಾಲೀಕನಾಗಿದ್ದರಿಂದ ಆತನ ಮೇಲೆ ಪ್ರ.ಮಾ. ವರದಿಯಲ್ಲಿ ಸುಳ್ಳು ಹೆಸರು ದಾಖಲು 
ಮಾಡಿದ್ದೇವೆನ್ನುವುದು ಸರಿಯಲ್ಲವೆಂದೂ ಶಿರಾಲಿಯಲ್ಲಿ ಹಾಳಾಗಿ ನಿಂತಂತಹ ವಾಹನವನ್ನು ತಮ್ಮ ಜೀಪಿಗೆ ಕಟ್ಟಿ ಅದನ್ನು ಠಾಣೆಗೆ ಒಯ್ದೆವು 
ಎನ್ನುವುದು ಸರಿಯಲ್ಲವೆಂದು ನುಡಿದಿರುತ್ತಾರೆ. 

ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೇನೆಂದರೆ:- 
13. ಸ್ಟೇಷನ್‌ ಡೈರಿಯನ್ನು ತರಿಸಲು ಎದುರುದಾರರ ಪಕ್ಷದವರು ಕೇಳಿಕೊಂಡಲ್ಲಿ ಅದನ್ನು ಫಿರ್ಯಾದುದಾರರಿಂದ ತರಿಸಬಹುದಾಗಿತ್ತೇ 
ಹೊರತೂ ಸಾಕ್ಷಿ ನುಡಿಯಲು ಬಂದಾಗ ಸ್ಟೇಷನ್‌ ಡೈರಿಯ ಪ್ರತಿಯನ್ನು ಪ್ರಾಧಿಕಾರದ ಮುಂದೆ ಹಾಜರುಪಡಿಸಿಲ್ಲವೆಂದು ಕೇಳುವುದು 
ಸಮಂಜಸವೆಂದು ಕಂಡುಬರುವುದಿಲ್ಲ. ಕ.ಅ. ಕಾಯ್ದೆ 1965ರ ಕಲಂ 52ರ ಪ್ರಕಾರ ಇರುವ ಅಧಿಕಾರವನ್ನು ಬಳಸಿ, ಆರೋಪಿಯು 
ತಪ್ಪಿಸಿಕೊಳ್ಳುವ ಸಂದರ್ಭ ಇದ್ದಲ್ಲಿ ಮತ್ತು ಮುದ್ದೆಮಾಲುಗಳನ್ನು ಬೇರೆಡೆಗೆ ಸಾಗಿಸಬಹುದೆಂಬ ಅನುಮಾನವಿದ್ದಾಗ ಘನ ನ್ಯಾಯಾಲಯದಿಂದ 
ಸರ್ಚ್‌ ವಾರಂಟನ್ನು ಪಡೆಯಲು ಸಾಧ್ಯವಾಗದಿದ್ದ ಸಂದರ್ಭದಲ್ಲಿ ಜಪ್ತು ಮತ್ತು ದಸ್ತಗಿರಿಯ ಕ್ರಮವನ್ನು ಜರುಗಿಸಲು ಅನ್ವೇಷಣಾಧಿಕಾರಿಗೆ 
ಅಧಿಕಾರವಿರುತ್ತದೆ. ಯಾವ ಸ್ಥಳದಲ್ಲಿ ವಾಹನ ಸಿಗಬಹುದೆಂಬ ಖಾತ್ರಿಯು ಇರದಿದ್ದುದರಿಂದ ಪಂಚರನ್ನು ಮೊದಲೇ ಕರೆದುಕೊಂಡು 
ಹೋಗಿರುವುದು ಸಮರ್ಪಕವಾಗಿದೆ. ಸದ್ರಿ ಸಾಕ್ಷಿಗಳು ಸಾರಾಯಿ ಗುತ್ತಿಗೆದಾರರಲ್ಲಿ ಕೆಲಸಕ್ಕಿರುವ ಜನರೆನ್ನುವ ಬಗ್ಗೆ ಯಾವುದೇ 
ಸಾಕ್ಷ್ಯಾಧಾರಗಳನ್ನು ಎದುರುದಾರರ ಪಕ್ಷದವರು ಹಾಜರುಪಡಿಸಿಲ್ಲ. ಒಂದು ವೇಳೆ ಇವರು ಸಾರಾಯಿ ಗುತ್ತಿಗೆದಾರರ ಜನರೇ ಆಗಿದ್ದಲ್ಲಿ 
ಇವರಿಗೂ ಮತ್ತು ಆರೋಪಿಗಳಿಗೂ ಇರುವ ದ್ವೇಷ ಅಥವಾ ವೈಷಮ್ಯವೇನೆನ್ನುವುದರ ಬಗ್ಗೆ ವಿವರಿಸಿಲ್ಲ. ವಾಹನ ಜಪ್ತು ಮಾಡಿದ 
ಸಮಯದಲ್ಲಿ ಅರ್ಜಿದಾರರೂ ಸಹ ದಸಗಿರಿಗೆ ಸಿಕ್ಕ ಎರಡನೆಯ ಆರೋಪಿಯಾಗಿದ್ದು ಇವರನ್ನು ಸ್ಥಳದಲ್ಲಿಯೇ ದಸ್ತಗಿರಿ ಮಾಡಿದ ಹಾಗೂ 
ನಂತರ ಜಾಮೀನಿನ ಮೇಲೆ ಬಿಟ್ಟ ದಾಖಲೆಗಳಿರುವಾಗ ಸುಳ್ಳು ಹೆಸರನ್ನು ಪ್ರ.ಮಾ. ವರದಿಯ ಮೇಲೆ ನಮೂದಿಸುವ ಪ್ರಮೇಯವೇ 
ಇರುವುದಿಲ್ಲ. 
14. ಈ ಪ್ರಕರಣದಲ್ಲಿ ಫಿರ್ಯಾದುದಾರರ ಸಿಬ್ಬಂದಿಯಾದ ಘಟನೆಯ ದಿನದಂದು ಹಾಜರಿದ್ದಂತಹ ಅನಿಲ್‌ ರಾಮಚಂದ್ರ ನಾಯ್ಕ, 
ಪಿ.ಸಿ-459 ಇವರು ಪಿಡಬ್ಲ್ಯೂ-4 ರಂತೆ ತನ್ನ ಸಾಕ್ಷಿಯನ್ನು ನುಡಿಯುತ್ತಾ ಮಾನ್ಯ ಎಡಿಪಿಯವರ ಮುಖ್ಯ ವಿಚಾರಣೆಯಲ್ಲಿ 
ಪಂಚನಾಮೆಯಂತೆ ಸರಿಯಾದ ಸಾಕ್ಷಿಯನ್ನು ನುಡಿದಿರುತ್ತಾರೆ. ನಂತರ ಎದುರುದಾರರ ಪಕ್ಷದವರ ವಕೀಲರ ಪಾಟೀಸವಾಲಿನಲ್ಲಿ ಸದ್ರಿ 
ಸಾಕ್ಷಿಯ ಬಾಯಿಂದ ವಾಹನವನ್ನು ಫಿರ್ಕಾಧಿ ಕಡೆಯವರ ಜೀಪಿಗೆ ಕಟ್ಟಿಕೊಂಡು ಠಾಣೆಗೆ ಒಯ್ಯಲಾಯಿತೆಂಬ ಬಗ್ಗೆ ನುಡಿಸಲು 
ಪ್ರಯತ್ನಿಸಲಾಗಿದೆಯೇ ಹೊರತು ಇನ್ನುಳಿದಂತೆ ಎದುರುದಾರರ ಪಕ್ಷದವರಿಗೆ ಸಹಾಯಕವಾಗುವಂತಹ ಯಾವುದೇ ಪ್ರಶ್ನೆಯನ್ನು 
ಕೇಳಿರುವುದು ಕಂಡು ಬರುವುದಿಲ್ಲ. ಅಲ್ಲದೇ ಮಾನ್ಯ ಜೆ.ಎಂ.ಎಫ್‌.ಸಿ. ಭಟ್ಕಳ ದಿಂದ ಪ್ರಕರಣದ ಆರೋಪಿಗಳು ಬಿಡುಗಡೆಯಾಗಿರುವ 
ಬಗ್ಗೆ ಸಾಬೀತುಪಡಿಸುತ್ತಾ ಈ ಬಗ್ಗೆ ತೀರ್ಪಿನ ನಕಲನ್ನು ಸಹ ಹಾಜರುಪಡಿಸಲಾಗಿದೆ. ಆದರೆ ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 
43-ಎ(2) ರಲ್ಲಿ on production of the seized property under Sub-Section (1) the Authorised Officer, if satisfied 


that an offence under this act has been committed may whether or not a prosecution is instituted for the 
Commission of such offence order confiscation of such property ಎಂದಿರುವುದರಿಂದ ಕ್ರಿಮಿನಲ್‌ ನಡಾವಳಿಯೇ ಬೇರೆ 


ಮತ್ತು ಮುಟ್ಟುಗೋಲು ನಡಾವಳಿಯೇ ಬೇರೆಯಾಗಿರುವುದರಿಂದ ಕ್ರಿಮಿನಲ್‌ ಪ್ರಕರಣದಲ್ಲಿನ ತೀರ್ಪನ್ನು ಮುಟ್ಟುಗೋಲು ನಡಾವಳಿಯಲ್ಲಿ 
ಪರಿಗಣಿಸಲು ಬರಲಾರದಾಗಿ ನನ್ನ ಅಭಿಪ್ರಾಯವಾಗಿದೆ. ಅಲ್ಲದೇ ಜಪ್ತಿಯಾದಂತಹ ಕಳ್ಳಭಟ್ಟಿ ಸಾರಾಯಿಯನ್ನು ಪ್ರಾಧಿಕಾರದ ಮುಂದೆ 
ಹಾಜರುಪಡಿಸಿ, ತಾಬಾದಲ್ಲಿ ಇಟ್ಟುಕೊಳ್ಳಲು ಪಿರ್ಯಾದಿಯು ಅನುಮತಿ ಪಡೆದಿರುವುದರಿಂದ ಇದನ್ನು ಆರೋಪಿಗಳಿಂದ ಜಪ್ತಿ 
ಮಾಡಿಲ್ಲವೆಂದು ಹೇಳಲು ಬರುವುದಿಲ್ಲ. 

15. ಈ ಎಲ್ಲಾ ಕಾರಣಗಳಿಂದಾಗಿ ಈ ಪ್ರಕರಣದಲ್ಲಿ ಜಪ್ತಿಯಾಗಿರುವ ವಾಹನದಲ್ಲಿ ಅಕ್ರಮವಾಗಿ ಕಳ್ಳಭಟ್ಟಿ ಸಾರಾಯಿಯನ್ನು 
ಸಾಗಿಸಿರುವುದನ್ನು ಅಭಿಯೋಜನೆ ಪಕ್ಷದವರು ಪ್ರಬಲವಾಗಿ ಸಮರ್ಥಿಸಿರುವುದು ಮತ್ತು ಪಂಚನಾಮೆಯಲ್ಲಿನ ಎಲ್ಲಾ ಅಂಶಗಳನ್ನು 
ನಿಸ್ಸಂಶಯವಾಗಿ ರುಜುವಾತುಪಡಿಸಿರುವುದು ಕಂಡುಬಂದಿರುವುದರಿಂದ ಒಂದನೆಯ ವಿವಾದಾಂಶವನ್ನು ಸಕಾರಾತಕ್ರವಾಗಿ ಉತ್ತರಿಸಲಾಗಿದೆ. 
16. ಅರ್ಜಿದಾರರಾದಂತಹ ನಜೀರ ಮೋಹಿದ್ದೀನ ಶೇಖ್‌ ಇವರು ದಿನಾಂಕ: 28.1.2004 ರಂದು ಪ್ರಾಧಿಕಾರದಲ್ಲಿ ಹಾಜರಾಗಿ ತನ್ನ 
ಪರ ವಕೀಲರು ಮುಖ್ಯ ವಿಚಾರಣೆಯಲ್ಲಿ ತನ್ನ ಸಾಕ್ಷ್ಯವನ್ನು ನುಡಿಯುತ್ತ, ತಾನು ಬಟ್ಟೆ ಮತ್ತು ಕಿರಾಣಿ ವ್ಯಾಪಾರ ಮಾಡುವುದರ ಸಲುವಾಗಿ 
ವಾಹನವನ್ನು ಇಟ್ಟುಕೊಂಡಿದ್ದೇನೆಂದೂ ಹೊನ್ನಾವರ ಅರ್ಬನ್‌ ಬ್ಯಾಂಕಿನಲ್ಲಿ ಒಂದು ಲಕ್ಷ ರೂ.ಗಳ ಸಾಲವನ್ನು ಪಡೆದಿರುತ್ತೇನೆಂದೂ 
ದಿ: 22.12.2001 ರಂದು ಈ ವಾಹನವನ್ನು ಸಂಜೆ 6.00 ಗಂಟೆಗೆ ಹೊನ್ನಾವರದಿಂದ ಭಟ್ಕಳದ ಕಡೆಗೆ ಚಲಾಯಿಸಿಕೊಂಡು 
ಹೋಗುತ್ತಿದ್ದೇನೆಂದೂ ಶಿರಾಲಿಯ ಹತ್ತಿರ ತನ್ನ ಗಾಡಿಯ ಗೇರ್‌ ಬಾಕ್ಸ್‌ ಹಾಳಾಗಿ ನಿಲ್ಲಿಸಿದ್ದೇನೆಂದೂ ಮತ್ತು ಹೊನ್ನಾವರಕ್ಕೆ ಮೆಕಾನಿಕ್‌ 


೮೨೬ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ಭಾಗ - ೩ 





ಇಬ್ರಾಹಿಂನನ್ನು ಕರೆಯಲು ಹೋಗಿದ್ದೇನೆಂದೂ ಆ ದಿನ ಆತನು ಸಿಗಲಿಲ್ಲವೆಂದೂ ಮಾರನೆಯ ದಿನ ಬೆಳಿಗ್ಗೆ ಆತನಿಗೆ ಕರೆದುಕೊಂಡು 
ಶಿರಾಲಿಗೆ ಬಂದೆನೆಂದೂ ಆ ಸಮಯದಲ್ಲಿ ಅಲ್ಲಿ ತನ್ನ ವಾಹನ ಇರಲಿಲ್ಲವೆಂದೂ ಆಸುಪಾಸಿನ ಜನರಲ್ಲಿ ಚೌಕಾಶಿ ಮಾಡಿದಾಗ ಪೊಲೀಸರು 
ಭಟ್ಕಳಕ್ಕೆ ತೆಗೆದುಕೊಂಡು ಹೋಗಿದ್ದು ತಿಳಿದುಬಂತೆಂದೂ, ನಂತರ ತಾನು ಭಟ್ಕಳ ಠಾಣೆಗೆ ಹೋದಾಗ ಅಲ್ಲಿ ತನ್ನನ್ನು ದಸ್ತಗಿರಿ 
ಮಾಡಿದರೆಂದೂ ನುಡಿದಿರುತ್ತಾರೆ. 

ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೇನೆಂದರೆ:- 

ಈ ಪ್ರಕರಣದಲ್ಲಿ ಜಪ್ತಿಯಾದ ವಾಹನದ ಮಾಲೀಕರೇ ಆರೋಪಿಯು ಆಗಿದ್ದು ಇವರು ಬಟ್ಟೆ ಮತ್ತು ಕಿರಾಣಿ ವ್ಯಾಪಾರವನ್ನು ಈ 
ವಾಹನದ ಮೇಲೆ ಮಾಡುವ ಬಗ್ಗೆ ಯಾವುದೇ ದಾಖಲೆಯನ್ನು ಹಾಜರುಪಡಿಸಿಲ್ಲ. ಹೊನ್ನಾವರದಿಂದ ಭಟ್ಕಳಕ್ಕೆ ಘಟನೆ ಸಂಭವಿಸಿದ 
ದಿನದಂದು ಅರ್ಜಿದಾರರು ವಾಹನವನ್ನು ತಾನೇ ಚಲಾಯಿಸಿಕೊಂಡು ಹೋಗುತ್ತಿದ್ದೆನೆನ್ನುವ ಬಗ್ಗೆ ಒಪ್ಪಿಕೊಂಡಿದ್ದು ಯಾವ ಉದ್ದೇಶಕ್ಕಾಗಿ 
ಹೋಗುತ್ತಿದ್ದನೆನ್ನುವ ಬಗ್ಗೆಯಾಗಲೀ ಅಥವಾ ಯಾವ ರೀತಿಯ ಸರಕನ್ನು ಅಥವಾ ಪ್ರಯಾಣಿಕರನ್ನು ಹೇರಿಕೊಂಡು ವಾಹನವನ್ನು 
ಚಲಾಯಿಸುತ್ತಿದ್ದೆ ಎನ್ನುವ ಬಗ್ಗೆಯಾಗಲೀ ತಿಳಿಸಿಲ್ಲ. ಲಕ್ಷಗಟ್ಟಲೆ ಬೆಲೆಬಾಳುವ ವಾಹನವನ್ನು ಘಟನೆ ಸಂಭವಿಸಿದ ದಿನ ರಾತ್ರಿಯಿಡೀ 
ಯಾವುದೇ ರೀತಿಯ ಸುರಕ್ಷತೆ ಇಲ್ಲದೇ ಮತ್ತು ಕಾವಲಿಲ್ಲದೇ ವಾಹನವನ್ನು ಏಕೆ ಬಿಟ್ಟು ತಾನು ಭಟ್ಕಳದಲ್ಲಿ ಉಳಿದುಕೊಂಡರು ಎನ್ನುವ ಬಗ್ಗೆ 
ವಿವರಿಸಿಲ್ಲ. ಆದುದರಿಂದ ಈ ಪ್ರಕರಣದಲ್ಲಿ ಜಪ್ತಿಯಾದಂತಹ ವಾಹನದಲ್ಲಿ ಅದರ ಮಾಲೀಕ ಮತ್ತು ಚಾಲಕನ ಸಮತ್ರಿಯಿಂದಲೇ ಮತ್ತು 
ಆತನು ಶಾಮೀಲಾಗಿಯೇ ಹಾಗೂ ಅವನಿಗೆ ಅರಿವಿದ್ದುಕೊಂಡೇ ಕಳ್ಳಭಟ್ಟಿ ಸಾರಾಯಿಯನ್ನು ಸಾಗಿಸಿರುವುದು ಸ್ಪಷ್ಟವಾಗಿ ಕಂಡು ಬರುತ್ತದೆ. 
ಆದುದರಿಂದ ಎರಡನೆಯ ವಿವಾದಾಂಶವನ್ನು ನಕಾರಾತಕ್ರವಾಗಿ ಉತ್ತರಿಸಲಾಗಿದೆ. 

17. ಮೂರನೆಯ ವಿವಾದಾಂಶ:- ಮೊದಲನೆಯ ಮತ್ತು ಎರಡನೆಯ ವಿವಾದಾಂಶದಿಂದ ಪಡೆದ ಉತ್ತರದಿಂದಾಗಿ ಈ ಪ್ರಕರಣದಲ್ಲಿ 
ಜಪ್ತಿ ಮಾಡಲ್ಪಟ್ಟ ವಾಹನದಲ್ಲಿ ಕಳ್ಳಭಟ್ಟಿ ಸಾರಾಯಿಯನ್ನು ಸಾಗಿಸಿರುವುದು ಸಾಬೀತಾಗಿರುವುದರಿಂದ ಹಾಗೂ ಮಾನ್ಯ ಸೆಶನ್ಸ್‌ 
ನ್ಯಾಯಾಲಯ ಕಾರವಾರ ರವರ ಕ್ರಿಮಿನಲ್‌ ಅಪೀಲ್‌ ಸಂಖ್ಯೆ: 78/2000 ದಿನಾಂಕ: 7.11.2003 ರಲ್ಲಿ ಈ ಪ್ರಾಧಿಕಾರದ ಆದೇಶವನ್ನು ಎತ್ತಿ 
ಹಿಡಿದಿರುವುದರಿಂದ, ಸದ್ರಿ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು ಕಂಡುಬಂದಿರುವುದರಿಂದ ಈ 
ಕೆಳಗಿನಂತೆ, 

ಆದೇಶ 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43ಬಿ ಪ್ರಕಾರ ಅನುಸರಿಸಬೇಕಾದಂತಹ ಕ್ರಮಗಳನ್ನೆಲ್ಲಾ ಅನುಸರಿಸಿದ ನಂತರ ಕಲಂ 
43 ಎ(1) ರಲ್ಲಿ ನನಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಭಟ್ಕಳ ಗ್ರಾಮೀಣ ಪೊಲೀಸ್‌ ಠಾಣೆಯ ಗುನ್ನೆ ಸಂಖ್ಯೆ: 130/2001, 
ದಿನಾಂಕ: 23.12.2001 ರಲ್ಲಿ ಜಪ್ತಿಯಾದಂತಹ ಟ್ರಾಕ್ಸ್‌ ಜೀಪ್‌ ಸಂ. ಕೆಎ-30ಎಂ-1145 ನೇದನ್ನು ಹಾಗೂ ಪ್ರತಿಯೊಂದರಲ್ಲಿ ತಲಾ 30 
ಲೀಟರ್‌ ನಂತೆ ಕಳ್ಳಭಟ್ಟಿ ಸಾರಾಯಿ ಇರುವ ಏಳು ಟ್ಯೂಬುಗಳು ಹಾಗೂ 20 ಲೀ. ನ ಒಂದು ಪ್ಲಾಸ್ಟಿಕ್‌ ಕ್ಯಾನಿನಲ್ಲಿ ಇರುವ ಕಳ್ಳಭಟ್ಟಿ 
ಸಾರಾಯಿಯನ್ನು ಕಲಂ 43-ಎ(2) ರನ್ವಯ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿ ಆದೇಶಿಸಿದ್ದೇನೆ. 

ಮುಟ್ಟುಗೋಲು ಹಾಕಿಕೊಂಡಿರುವ ಕಳ್ಳಭಟ್ಟಿ ಸಾರಾಯಿಯನ್ನು ಟ್ಯೂಬಿನ ಸಮೇತ ನಾಶಪಡಿಸಲು ಹಾಗೂ ಖಾಲಿ ಕ್ಕಾನನ್ನು 
ಬಹಿರಂಗ ಹರಾಜಿನ ಮೂಲಕ ವಿಲೇವಾರಿ ಮಾಡಲು ಕಲಂ 43ಎ(4) ರನ್ವಯ ಅಬಕಾರಿ ನಿರೀಕ್ಷಕರು ಹೊನ್ನಾವರ ವಲಯ ಇವರಿಗೆ 
ಆದೇಶಿಸಿದ್ದೇನೆ. 

ವಾಹನಕ್ಕೆ ಸಂಬಂಧಿಸಿದಂತೆ ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಅಮಲಿನಲ್ಲಿ ಬರುವುದು. 

ಈ ಆದೇಶವನ್ನು ಇಂದು ಅಂದರೆ 2004ನೇ ಇಸ್ವಿಯ ಮಾರ್ಚ್‌ ತಿಂಗಳ 31ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತ 
ಲೇಖನ ನೀಡಿ ನಂತರ ಬೆರಳಚ್ಚು ಮಾಡಿಸಿ, ಬೆರಳಚ್ಚಿಸಿದ ಪ್ರತಿಯನ್ನು ತಿದ್ದಿ ಗಣಕೀಕೃತಗೊಳಿಸಿ ಮುಕ್ತ ನ್ಯಾಯಾಲಯದಲ್ಲಿ 
ಘೋಷಿಸಲಾಯಿತು. 

ಕೆ.ಸಿ. ಹರಿದಾಸ್‌ 
ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, 
ಉತ್ತರ ಕನ್ನಡ ಜಿಲ್ಲೆ, ಕಾರವಾರ. 
ಅನುಬಂಧ - 1 


(ಪ್ರಾಸಿಕ್ಕೂಷನ್‌ ಪರ ಸಾಕ್ಷಿದಾರರ ಪಟ್ಟಿ) 





























ಪ್ರಾ.ಸಾ. ನಂ. 1 ಮಂಜುನಾಥ ವೀರಭದ್ರ ನಾಯ್ಕ 
ಪ್ರಾ.ಸಾ. ನಂ. 2 ಮಂಜುನಾಥ ಲಕ್ಷ ಣ ನಾಯ್ಕ 
ಪ್ರಾ.ಸಾ. ನಂ. 3 ಜಿ.ಎಫ್‌. ನಾಯ್ಕ, ಪಿ.ಎಸ್‌.ಐ. 
ಪ್ರಾ.ಸಾ. ನಂ. 4 ಅನಿಲ್‌ ರಾಮಚಂದ್ರ ನಾಯ್ಕ, ಪಿ.ಸಿ. 
ಅನುಬಂಧ - 2 
(ಎದುರುದಾರರ ಪರ ಸಾಕ್ಷಿದಾರರ ಪಟ್ಟಿ) 
ಡಿ.ಡಬ್ಲ್ಯೂ. 1 ನಜೀರ್‌ ಮೊಹಿದ್ದೀನ ಶೇಖ್‌ 














ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ೮೨೭ 









































ಅನುಬಂಧ - 3 
(ಪ್ರಾಸಿಕ್ಕೂಷನ್‌ ಪರ ಗುರ್ತಿಸಲಾದ ದಾಖಲೆಗಳು) 
ನಿಶಾನೆ ಪಿ1 ಪಂಚನಾಮೆ 
ನಿಶಾನೆ ಪಿ1ಎ ಫಿರ್ಯಾದುದಾರರ ಸಹಿ 
ನಿಶಾನೆ ಪಿ2 ಪ್ರ.ಮಾ. ವರದಿ 
ನಿಶಾನೆ ಪಿ2ಎ ಪ್ರ.ಮಾ. ವರದಿಯ ಮೇಲಿನ ಸಹಿ 
ನಿಶಾನೆ ಪಿ3 ಸ್ವತ್ತಿನ ಪಟ್ಟಿ 
ನಿಶಾನೆ ಪಿ3ಎ ಫಿರ್ಯಾದುದಾರರ ಸಹಿ 
ನಿಶಾನೆ ಪಿ4 ರಾಸಾಯನಿಕ ವಿಶ್ಲೇಷಣಾ ವರದಿ 
ನಿಶಾನೆ ಪಿ4ಎ ತನಿಖಾಧಿಕಾರಿಯ ಸಹಿ 
ಕೆ.ಸಿ. ಹರಿದಾಸ್‌ 
ಪಿ.ಆರ್‌. 568 ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, 


ಉತ್ತರ ಕನ್ನಡ ಜಿಲ್ಲೆ ಕಾರವಾರ. 
ಸಹಕಾರ ಸಂಘಗಳ ಉಪ ನಿಬಂಧಕರು - 1, ಬೆಂಗಳೂರು ನಗರ ಜಿಲ್ಲೆ, ಚಾಮರಾಜಪೇಟೆ, 
ಬೆಂಗಳೂರು - 18 ಇವರ ಕಾರ್ಯಾಲಯ 
ಕ್ರಮಾಂಕ: ಡಿಆರ್‌ಬಿ - 1: ನೋಂ.ರದ್ದತಿ:02:2001 - 02, ದಿನಾಂಕ: 30ನೇ ಮಾರ್ಚ್‌ 2004 
ವಿಷಯ: ಸಮಾಪನೆಯಲ್ಲಿರುವ ಆಂದ್ರ ಕ್ಷತ್ರಿಯ ಬಳಕೆದಾರರ ಸಹಕಾರ ಸಂಘ ನಿ., ಮಲ್ಲೇಶ್ವರಂ, ಬೆಂಗಳೂರು, ಇದರ 
ನೋಂದಣಿ ರದ್ದತಿ ಬಗ್ಗೆ. 
ಉಲ್ಲೇಖ: 1) ಇದೇ ಕಛೇರಿ ಸಮಾಪನಾ ಆದೇಶ ಸಂಖ್ಯೆ: ಡಿಆರ್‌ಬಿ-1:ಎಲ್‌ಕ್ಕೂಡಿ:34:2000-01, ದಿನಾಂಕ: 
31.3.2001. 
2) ಸಮಾಪನಾಧಿಕಾರಿ ದಕ್ಷಿಣ-1, ಇವರ ಪತ್ರ ದಿ: 27.2.2004. 
3) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 1ನೇ ವಲಯ, ಬೆಂಗಳೂರು ಇವರ ಪತ್ರ ಸಂಖ್ಯೆ: ಸನಿಬೆ: 
44:ಸಮಾಪನೆ:25:2003-04, ದಿ: 6.3.2004. 
ಪ್ರಸ್ತಾವನೆ:- 
ಆಂಧ್ರ ಕ್ಷತ್ರಿಯ ಬಳಕೆದಾರರ ಸಹಕಾರ ಸಂಘ ನಿ., ಮಲ್ಲೇಶ್ವರಂ, ಬೆಂಗಳೂರು, ಈ ಸಂಘವು ನೋಂದಣಿ ಸಂಖ್ಯೆ: 


(ಪ! 


ಅ ್ಲರು 


ಎಆರ್‌ಬಿ-1/108/64-65, ದಿನಾಂಕ: 21.10.1964 ರನ್ವಯ ನೋಂದಣಿಯಾಗಿದ್ದು ಹಲವಾರು ವರ್ಷಗಳಿಂದ ಈ ಸಂಘವು ಯಾವುದೇ 
ಕೆಲಸ ನಿರ್ವಹಿಸದೆ ಸ್ಥಗಿತಗೊಂಡಿದ್ದ ಕಾರಣ ಉಲ್ಲೇಖ (1)ರ ಇದೇ ಕಛೇರಿ ಆದೇಶದಲ್ಲಿ ಈ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯಿದೆ ಕಲಂ 72 ರಡಿಯಲ್ಲಿ ಸಮಾಪನೆಗೊಳಿಸಿ ಆದೇಶ ಹೊರಡಿಸಿ ಸಹಕಾರ ಸಂಘಗಳ ನಿರೀಕ್ಷಕರು ದಕ್ಷಿಣ-1 ಇವರನ್ನು 
ಸಮಾಪನಾಧಿಕಾರಿಯವರನ್ನಾಗಿ ನೇಮಕಮಾಡಲಾಗಿತ್ತು. 

ಉಲ್ಲೇಖ (2) ರಲ್ಲಿ ಸಂಘದ ಸಮಾಪನಾಧಿಕಾರಿಗಳು ಈ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಠರಾವು ಮಾಡಿ 
ಶಿಫಾರಸ್ಸು ಮಾಡಿರುವಂತೆ ಉಲ್ಲೇಖ (3) ರಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 1ನೇ ವಲಯ ಬೆಂಗಳೂರು ಇವರು ಈ 
ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಈ ಕೆಳಗಿನ ಕಾರಣಗಳನ್ನು ನೀಡಿ ಈ ಕಚೇರಿಗೆ ಶಿಫಾರಸ್ಸು ಮಾಡಿರುತ್ತಾರೆ. 

1. ಈ ಸಂಘವು ನೋಂದಾಯಿತ ವಿಳಾಸದಲ್ಲಿ ಅಥವಾ ಇನ್ನಾವುದೇ ವಿಳಾಸದಲ್ಲಿ ಕಾರ್ಯನಿರ್ವಹಿಸದೇ ಅಸ್ಥಿತ್ವದಲ್ಲಿಲ್ಲದ ಕಾರಣ ಈ 
ಸಂಘದ ಲೆಕ್ಕ ಪುಸ್ತಕಗಳನ್ನು ಪ್ರಭಾರ ವಹಿಸಿಕೊಳ್ಳಲು ಸಾಧ್ಯವಾಗದೇ ಇದ್ದ ಕಾರಣ ಸಂಘದ ಸಮಾಪನಾಧಿಕಾರಿಗಳು ಈ 
ಸಂಘದ ಸಮಾಪನಾಧಿಕಾರಿಯಾಗಿ ಸ್ವಯಂಪ್ರಭಾರ ವಹಿಸಿಕೊಂಡಿರುತ್ತಾರೆ. 

2. ಈ ಸಂಘವು ಸರ್ಕಾರದಿಂದ ಪಡೆದಿದ್ದ ರೂ. 10,000/- ಷೇರು ಮೊಬಲಗನ್ನು ಸಮಾಪನಾಧಿಕಾರಿಗಳು ದಿನಾಂಕ: 6.11.2001 
ರಂದು ಸರ್ಕಾರಕ್ಕೆ ಮರುಪಾವತಿ ಮಾಡಿರುತ್ತಾರೆ. 

3. ಲೆಕ್ಕ ಪರಿಶೋಧನಾ ಇಲಾಖೆಯು ಈ ಸಂಘದ 97-98ನೇ ಸಾಲಿನ ಲೆಕ್ಕ ಪರಿಶೋಧನೆ ನಡೆಸಿದ್ದು ಇದರಂತೆ ಸಂಘದ ಸದಸ್ಯರಿಗೆ 
ರೂ. 13,571.00 ಗಳ ಷೇರು ಹಣವನ್ನು ಪಾವತಿಸಬೇಕಿದ್ದು, ಈ ಸಂಘದ ನೈಜ ಸದಸ್ಯರು ಲಭ್ಯವಿಲ್ಲದೆ ಇದ್ದಕಾರಣ ಈ 
ಹಣವನ್ನು ಪಾವತಿಸಲು ಸಾಧ್ಯವಾಗಿರುವುದಿಲ್ಲವೆಂದು ಸಮಾಪನಾಧಿಕಾರಿಗಳು ತಿಳಿಸಿರುತ್ತಾರೆ. 

4. ಈ ಸಂಘದ ಖಾತೆಯಲ್ಲಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಹಕಾರಿ ಬ್ಯಾಂಕಿನಲ್ಲಿ ಇದ್ದ ರೂ. 
26,000-- ಗಳನ್ನು ಸಹಕಾರ ಸಂಘಗಳ ಉಪ ನಿಬಂಧಕರು-1 ಇವರ ಸಮಾಪನಾ ಸಹಕಾರ ಸಂಘಗಳ ಪಿ.ಡಿ. ಖಾತೆಗೆ 
ವರ್ಗಾಯಿಸಿರುವುದಾಗಿ ತಿಳಿಸಿರುತ್ತಾರೆ. 

5. ಹಾಲಿ ಈ ಸಂಘದಿಂದ ಸರ್ಕಾರಕ್ಕೆ ಯಾವುದೇ ಬಾಕಿ ಇಲ್ಲದೇ ಇರುವುದರಿಂದ ಮತ್ತು ಆಸ್ತಿ ಹಾಗೂ ಜವಾಬ್ದಾರಿಗಳು 
ಲಭ್ಯವಿಲ್ಲದೇ ಇರುವುದರಿಂದ ಇದನ್ನು ರದ್ದುಪಡಿಸುವುದು ಸೂಕ್ತವೆಂದು ಸಮಾಪನಾಧಿಕಾರಿ ಕೋರಿರುತ್ತಾರೆ. 


೮೨೮ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ಭಾಗ - ೩ 





ಮೇಲಿನ ಅಂಶಗಳನ್ನು ವಿವರಿಸಿ ಸಮಾಪನಾಧಿಕಾರಿಗಳು ಈ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಕೋರಿದ್ದಾರೆಂದು 
ಸಹಾಯಕ ನಿಬಂಧಕರು ವಿವರಿಸಿ ಈ ಸಂಘದ ನೋಂದಣಿಯನ್ನು ರದ್ದುಪಡಿಸಿದಲ್ಲಿ ಸಾರ್ವಜನಿಕರಿಗಾಗಲೀ, ಸದಸ್ಯರಿಗಾಗಲೀ, 
ಸರ್ಕಾರಕ್ಕಾಗಲೀ ಯಾವುದೇ ನಷ್ಟ ಉಂಟಾಗುವುದಿಲ್ಲವೆಂದು ತಿಳಿಸಿ ಈ ಸಂಘದ ನೋಂದಣಿಯನ್ನು ಮುಂದುವರಿಸಿಕೊಂಡು 
ಹೋಗುವುದರಿಂದ ಪ್ರಯೋಜನವಿಲ್ಲದ ಕಾರಣ ರದ್ದುಪಡಿಸಿ ಆದೇಶ ಹೊರಡಿಸಬೇಕೆಂದು ಶಿಫಾರಸ್ಸು ಮಾಡಿರುತ್ತಾರೆ. 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 1ನೇ ವಲಯ, ಬೆಂಗಳೂರು ಇವರ ಶಿಫಾರಸ್ಸನ್ನು ಪರಿಗಣಿಸಿ ಈ ಸಂಘದ 
ನೋಂದಣಿಯನ್ನು ರದ್ದುಪಡಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಆದೇಶ 

ಮೇಲಿನ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 75 ರನ್ವಯ 
ಮತ್ತು ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:243:ಸಿಎಲ್‌ಎಂ:91, ದಿನಾಂಕ: 4.5.94 ಮತ್ತು 13.1.97 ರಲ್ಲಿ ದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಕೆ.ಎ. ಕುಮಾರ್‌, ಸಹಕಾರ ಸಂಘಗಳ ಉಪ ನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಆದ 
ನಾನು ನೋಂದಣಿ ಸಂಖ್ಯೆ: ಎಆರ್‌ಬಿ-1/108/64-65, ದಿನಾಂಕ: 21.10.1964 ರಲ್ಲಿ ನೋಂದಣಿಯಾದ ಆಂದ್ರ ಕ್ಷತ್ರಿಯ ಬಳಕೆದಾರರ 
ಸಹಕಾರ ಸಂಘ ನಿ., ಮಲ್ಲೇಶ್ವರಂ, ಬೆಂಗಳೂರು, ಈ ಸಂಘದ ನೋಂದಣಿಯನ್ನು ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿ ಆದೇಶ 
ಹೊರಡಿಸಿರುತ್ತೇನೆ. ಈ ದಿನದಿಂದ ಈ ಸಂಘವು ಕಾರ್ಪೊರೇಟ್‌ ಬಾಡಿಯಾಗಿರುವ ಅಸ್ಥಿತ್ವವನ್ನು ಕಳೆದುಕೊಂಡಿದೆ. 

ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಷರ ಮತ್ತು ಈ ಕಛೇರಿಯ ಮೊಹರಿನೊಂದಿಗೆ ಈ ದಿನ ಅಂದರೆ ದಿನಾಂಕ: 30.3.2004 ರಂದು 
ಹೊರಡಿಸಲಾಗಿದೆ. 


ಪಿ.ಆರ್‌. 569 ಸಹಕಾರ ಸಂಘಗಳ ಉಪ ನಿಬಂಧಕರು-1 ಬೆಂಗಳೂರು ನಗರ ಜಿಲ್ಲೆ. 


ಸಹಕಾರ ಸಂಘಗಳ ಉಪ ನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, ಚಾಮರಾಜಪೇಟೆ, 
ಬೆಂಗಳೂರು-18 ಇವರ ಕಾರ್ಯಾಲಯ 
ಕ್ರಮಾಂಕ: ಡಿಆರ್‌ಬಿ-1: ನೋಂ.ರದ್ದತಿ:35:2003-04, ದಿನಾಂಕ: 30ನೇ ಮಾರ್ಚ್‌ 2004 
ವಿಷಯ: ಸಮಾಪನೆಯಲ್ಲಿರುವ ಅನ್ನಪೂರ್ಣೇಶ್ವರಿ ಮಹಿಳಾ ವಿವಿದೋದ್ದೇಶ ಸಹಕಾರಿ ಸಂಘ ನಿ., ಜೆ.ಸಿ. ನಗರ, 
ಬೆಂಗಳೂರು, ಇದರ ನೋಂದಣಿ ರದ್ಧತಿ ಬಗ್ಗೆ. 
ಉಲ್ಲೇಖ: 1) ಇದೇ ಕಛೇರಿ ಸಮಾಪನಾ ಆದೇಶ ಸಂಖ್ಯೆ: ಡಿಆರ್‌ಬಿ-1:ಎಲ್‌ಕ್ಕೂಡಿ:10:99-2000, ದಿನಾಂಕ: 
30.11.1999. 
2) ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬೆಂ.ಉ.ತಾ ಇವರ ಪತ್ರ ದಿನಾಂಕ: 28.2.2004. 
3) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 1ನೇ ವಲಯ, ಬೆಂಗಳೂರು ಇವರ ಪತ್ರ ಸಂಖ್ಯೆ: ಸನಿಬೆ: 
44:ಸಮಾಪನೆ:26:2003-04, ದಿ: 6.3.2004. 
ಪ್ರಸ್ತಾವನೆ:- 
ಅನ್ನಪೂರ್ಣೇಶ್ವರಿ ಮಹಿಳಾ ವಿವಿದೋದ್ದೇಶ ಸಹಕಾರಿ ಸಂಘ ನಿ., ಜೆ.ಸಿ. ನಗರ, ಬೆಂಗಳೂರು, ಈ ಸಂಘವು ನೋಂದಣಿ 
ಸಂಖ್ಯೆ: ಎಆರ್‌ಬಿ-44/ಆರ್‌ಇಜಿಎನ್‌/382/19753/93-94, ದಿನಾಂಕ: 7.3.1994 ರನ್ವಯ ನೋಂದಣಿಯಾಗಿದ್ದು ಹಲವಾರು ವರ್ಷಗಳಿಂದ 
ಈ ಸಂಘವು ಯಾವುದೇ ಕೆಲಸ ನಿರ್ವಹಿಸದೆ ಸ್ಥಗಿತಗೊಂಡಿದ್ದ ಕಾರಣ ಉಲ್ಲೇಖ (1)ರ ಇದೇ ಕಛೇರಿ ಆದೇಶದಲ್ಲಿ ಈ ಸಂಘವನ್ನು 
ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ ಕಲಂ 72 ರಡಿಯಲ್ಲಿ ಸಮಾಪನೆಗೊಳಿಸಿ ಆದೇಶ ಹೊರಡಿಸಿ ಸಹಕಾರ ಅಭಿವೃದ್ದಿ ಅಧಿಕಾರಿ, 
ಬೆಂಗಳೂರು ಉತ್ತರ ತಾಲ್ಲೂಕು ಇವರನ್ನು ಸಮಾಪನಾಧಿಕಾರಿಯವರನ್ನಾಗಿ ನೇಮಕಮಾಡಲಾಗಿತ್ತು. 
ಉಲ್ಲೇಖ (2) ರಲ್ಲಿ ಸಂಘದ ಸಮಾಪನಾಧಿಕಾರಿಗಳು ಈ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಠರಾವು ಮಾಡಿ 
ಶಿಫಾರಸ್ಸು ಮಾಡಿರುವಂತೆ ಉಲ್ಲೇಖ (3) ರಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 1ನೇ ವಲಯ ಬೆಂಗಳೂರು ಇವರು ಈ 
ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಈ ಕೆಳಗಿನ ಕಾರಣಗಳನ್ನು ನೀಡಿ ಈ ಕಚೇರಿಗೆ ಶಿಫಾರಸ್ಸು ಮಾಡಿರುತ್ತಾರೆ. 
1. ಈ ಸಂಘವು ನೋಂದಾಯಿತ ವಿಳಾಸದಲ್ಲಿ ಅಥವಾ ಇನ್ನಾವುದೇ ವಿಳಾಸದಲ್ಲಿ ಕಾರ್ಯನಿರ್ವಹಿಸದೇ ಅಸ್ಥಿತ್ವದಲ್ಲಿಲ್ಲದ ಕಾರಣ ಈ 
ಸಂಘದ ಲೆಕ್ಕ ಪುಸ್ತಕಗಳನ್ನು ಪ್ರಭಾರ ವಹಿಸಿಕೊಳ್ಳಲು ಸಾಧ್ಯವಾಗಿರುವುದಿಲ್ಲವೆಂದು ಸಮಾಪನಾಧಿಕಾರಿಗಳು ತಿಳಿಸಿರುತ್ತಾರೆ. 
2. ಕಛೇರಿಯಲ್ಲಿನ ಲಭ್ಯ ದಾಖಲೆಗಳನ್ನು ಪರಿಶೀಲಿಸಲಾಗಿ ಈ ಸಂಘವು ಸರ್ಕಾರದಿಂದ ಯಾವುದೇ ಷೇರು ಅಥವಾ ಸಾಲವನ್ನು 


ಪಡೆದಿರುವುದಿಲ್ಲ. 

3. ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲಿ ಈ ಸಂಘದ ಲೆಕ್ಕ ಪರಿಶೋಧನೆ ನಡೆಸಿರುವ ಬಗ್ಗೆ ಯಾವುದೇ ವರದಿಗಳು 
ದೊರಕಿರುವುದಿಲ್ಲ. 

4. ಈ ಸಂಘವು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಹಕಾರಿ ಬ್ಯಾಂಕಿನಲ್ಲಿ ಯಾವುದೇ ಖಾತೆಯನ್ನು 
ಹೊಂದಿರುವುದಿಲ್ಲ. 


ಮೇಲಿನ ಅಂಶಗಳನ್ನು ವಿವರಿಸಿ ಸಮಾಪನಾಧಿಕಾರಿಗಳು ಈ ಸಂಘವು ಅಸ್ಲಿತ್ವದಲ್ಲಿಲ್ಲದೇ ಇರುವುದರಿಂದ ಇದರ 
ನೋಂದಣಿಯನ್ನು ರದ್ದುಪಡಿಸಲು ಕೋರಿದ್ದಾರೆಂದು ಸಹಾಯಕ ನಿಬಂಧಕರು ವಿವರಿಸಿ ಈ ಸಂಘವು ಅಸ್ಲಿತ್ವದಲ್ಲಿಲ್ಲದೇ ಇರುವುದರಿಂದ ಈ 
ಸಂಘದ ನೋಂದಣಿಯನ್ನು ರದ್ದುಪಡಿಸಿದಲ್ಲಿ ಸಾರ್ವಜನಿಕರಿಗಾಗಲೀ, ಸದಸ್ಯರಿಗಾಗಲೀ, ಸರ್ಕಾರಕ್ಕಾಗಲೀ ಯಾವುದೇ ನಷ್ಟ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ೮೨೯ 





ಉಂಟಾಗುವುದಿಲ್ಲವೆಂದು ತಿಳಿಸಿ ಈ ಸಂಘದ ನೋಂದಣಿಯನ್ನು ಮುಂದುವರಿಸಿಕೊಂಡು ಹೋಗುವುದರಿಂದ ಪ್ರಯೋಜನವಿಲ್ಲದ ಕಾರಣ 
ರದ್ದುಪಡಿಸಿ ಆದೇಶ ಹೊರಡಿಸಬೇಕೆಂದು ಶಿಫಾರಸ್ಸು ಮಾಡಿರುತ್ತಾರೆ. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 1ನೇ ವಲಯ, ಬೆಂಗಳೂರು ಇವರ ಶಿಫಾರಸ್ಸನ್ನು ಪರಿಗಣಿಸಿ ಈ ಸಂಘದ 
ನೋಂದಣಿಯನ್ನು ರದ್ದುಪಡಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಆದೇಶ 
ಮೇಲಿನ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 75 ರನ್ವಯ 
ಮತ್ತು ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:243:ಸಿಎಲ್‌ಎಂ:91, ದಿನಾಂಕ: 4.5.94 ಮತ್ತು 13.1.97 ರಲ್ಲಿ ದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಕೆ.ಎ. ಕುಮಾರ್‌, ಸಹಕಾರ ಸಂಘಗಳ ಉಪ ನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಆದ 
ನಾನು ನೋಂದಣಿ ಸಂಖ್ಯೆ: ಎಆರ್‌ಬಿ-44/ಆರ್‌ಇಜಿಎನ್‌/382/19753/93-94, ದಿನಾಂಕ: 7.3.94 ರಲ್ಲಿ ನೋಂದಣಿಯಾದ 
ಅನ್ನಪೂರ್ಣೇಶ್ವರಿ ಮಹಿಳಾ ವಿವಿದೋದ್ದೇಶ ಸಹಕಾರಿ ಸಂಘ ನಿ., ಜೆ.ಸಿ. ನಗರ, ಬೆಂಗಳೂರು, ಈ ಸಂಘದ ನೋಂದಣಿಯನ್ನು ಕೂಡಲೇ 
ಜಾರಿಗೆ ಬರುವಂತೆ ರದ್ದುಪಡಿಸಿ ಆದೇಶ ಹೊರಡಿಸಿರುತ್ತೇನೆ. ಈ ದಿನದಿಂದ ಈ ಸಂಘವು ಕಾರ್ಪೊರೇಟ್‌ ಬಾಡಿಯಾಗಿರುವ ಅಸ್ಥಿತ್ವವನ್ನು 
ಕಳೆದುಕೊಂಡಿದೆ. 
ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಷರ ಮತ್ತು ಈ ಕಛೇರಿಯ ಮೊಹರಿನೊಂದಿಗೆ ಈ ದಿನ ಅಂದರೆ ದಿನಾಂಕ: 30.3.2004 ರಂದು 
ಹೊರಡಿಸಲಾಗಿದೆ. 
ಪಿ.ಆರ್‌. 570 ಸಹಕಾರ ಸಂಘಗಳ ಉಪ ನಿಬಂಧಕರು-1 ಬೆಂಗಳೂರು ನಗರ ಜಿಲ್ಲೆ. 
ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು, ಇವರ ಕಾರ್ಯಾಲಯದ ನಡವಳಿಕೆಗಳು 
ನಂ. ಡಿಆರ್‌ಟಿ/ಎಲ್‌ಕ್ಕೂಡಿ/276/96-97, ದಿನಾಂಕ: 30ನೇ ಮಾರ್ಚ್‌ 2004 
ವಿಷಯ: ಸಮಾಪನೆಯಲ್ಲಿರುವ ಶ್ರೀ ವೆಂಕಟೇಶ್ವರ ಕೈಗಾರಿಕಾ ಸಹಕಾರ ಸಂಘ ನಿ., ಅಳಶೆಟ್ಟಿ ಕೆರೆ ಪಾಳ್ಯ, ತುಮಕೂರು 
ಇದರ ನೋಂದಣಿ ರದ್ದತಿ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರ ಪತ್ರ 
ಸಂಖ್ಯೆ: ಸನಿತು-32ಎಲ್‌ಕ್ಕೂಡಿ/94-95, ದಿ: 11.12.1996. 
2) ಸಮಾಪನೆ ಆದೇಶ ಡಿಆರ್‌ಟಿ/ಎಲ್‌ಕ್ಕೂಡಿ/276/96-97, ದಿ: 30.12.1996. 
3) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರ ಪತ್ರ 
ಸಂಖ್ಯೆ: ಸನಿತು-32ಡಿಎಲ್‌ಎಸ್‌/54 ದಿ: 29.3.2004. 
ಪ್ರಸ್ತಾವನೆ;- 
ಸಮಾಪನೆಯಲ್ಲಿರುವ ಶ್ರೀ ವೆಂಕಟೇಶ್ವರ ಕೈಗಾರಿಕಾ ಸಹಕಾರ ಸಂಘ ನಿ., ಅಳಶೆಟ್ಟಿ ಕೆರೆ ಪಾಳ್ಯ, ತುಮಕೂರು ಈ ಸಂಘವು 
ನೋಂದಣಿ ಸಂಖ್ಯೆ ಎಆರ್‌ಟಿ/ಆರ್‌ಸಿಎಸ್‌/1272/874/71-72, ದಿ: 23.3.1972 ಆಗಿದ್ದು ಸದರಿ ಸಂಘವು ಕಾರ್ಯಚಟುವಟಿಕೆ ನಡೆಸದೆ 
ಸ್ಥಗಿತಗೊಂಡಿದ್ದುದರ ಮೇರೆಗೆ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರು ಉಲ್ಲೇಖ (1ರ ತಮ್ಮ ಪತ್ರ 
ದಿನಾಂಕ: 11.12.1996 ರಲ್ಲಿ ಸಮಾಪನೆಗೊಳಿಸಲು ಪ್ರಸ್ತಾವನೆ ಸಲ್ಲಿಸಿದ್ದರು. ಉಲ್ಲೇಖ (2ರ ಆದೇಶದಲ್ಲಿ ಸಂಘವನ್ನು 
ಸಮಾಪನೆಗೊಳಿಸಿ, ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಿಸಿ, ಸಂಘದ ಆಸ್ತಿ ಜವಾಬ್ದಾರಿಗಳನ್ನು ವಿಲೇವಾರಿ ಮಾಡಿ ಸಂಘದ 
ನೋಂದಣಿ ರದ್ದತಿಗೆ ಪ್ರಸ್ತಾವೆ ಸಲ್ಲಿಸಲು ಆದೇಶಿಸಲಾಗಿತ್ತು. ಸಮಾಪನಾಧಿಕಾರಿಗಳು ಸಂಘದ ಪ್ರಭಾರವನ್ನು ವಹಿಸಿಕೊಂಡು ದಿ: 
15.3.2001 ರ ಏಕೇಶ್‌ ಪತ್ರಿಕೆಯಲ್ಲಿ ಪತ್ರಿಕಾ ಪ್ರಕಟಣೆ ನೀಡಿರುತ್ತಾರೆ. ನೀಡಿದ ಕಾಲಾವಧಿಯೊಳಗೆ ಸಾರ್ವಜನಿಕರಿಂದಾಗಲಿ, ಸಂಘದ 
ಸದಸ್ಯರಿಂದಾಗಲಿ ಆಕ್ಷೇಪಣೆ ಬಂದಿರುವುದಿಲ್ಲ. ದಿನಾಂಕ: 1.3.2004 ರಂದು ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು 
ಇವರು ಯಣ ಸಮಾಪನಾಧಿಕಾರಿಗಳ ಸಭೆಯಲ್ಲಿ ನೀಡಿದ ಮೌಖಿಕ ಆದೇಶದಂತೆ ತುಮಕೂರು ತಾಲ್ಲೂಕು ಎಸ್‌ಸಿ/ಎಸ್‌ಟಿ ಗೃಹನಿರ್ಮಾಣ 
ಸಹಕಾರ ಸಂಘ ನಿ.,, ಈ ಸಂಘದ ಯಣ ಸಮಾಪನಾಧಿಕಾರಿಗಳಿಂದ ಒಟ್ಟು 15,000 ರೂ.ಗಳನ್ನು ಪಡೆದು ಚಲನ್‌ ಸಂಖ್ಯೆ 42 
ದಿ: 26.3.2004 ರಲ್ಲಿ ಸರ್ಕಾರದ ಷೇರು ರೂ. 10,000/- ಮತ್ತು ಚಲನ್‌ ಸಂಖ್ಯೆ 41 ರಲ್ಲಿ ಸರ್ಕಾರದ ಸಾಲ 5,000/- ಗಳನ್ನು ಸರ್ಕಾರಕ್ಕೆ 
ಸಂದಾಯ ಮಾಡಿ ಪ್ರಸ್ತಾವೆಯನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಇವರಿಗೆ ಶೂನ್ಯ ಆಸ್ತಿ ಜವಾಬ್ದಾರಿ 
ತಃಖ್ತೆಯೊಂದಿಗೆ ಪ್ರಸ್ತಾವೆ ಸಲ್ಲಿಸಿದ್ದು, ಅದರಂತೆ ನೋಂದಣಿ ರದ್ದತಿಗೆ ಪ್ರಸ್ತಾವೆಯನ್ನು ಉಲ್ಲೇಖ (3)ರ ಮೇರೆಗೆ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರು ಈ ಕಛೇರಿಗೆ ಸಲ್ಲಿಸಿರುತ್ತಾರೆ. ಪ್ರಯುಕ್ತ ಈ ಕೆಳಕಂಡ ಆದೇಶ 
ಹೊರಡಿಸಿದೆ. 


@€L 


ಆದೇಶ 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಶ್ರೀ ವೆಂಕಟೇಶ್ವರ ಕೈಗಾರಿಕಾ ಸಹಕಾರ ಸಂಘ ನಿ, ಅಳಶೆಟ್ಟಿ ಕೆರೆ ಪಾಳ್ಯ, ತುಮಕೂರು ಇದರ 
ನೋಂದಣಿ ಸಂಖ್ಯೆ ಎಆರ್‌ಟಿ/ಆರ್‌ಸಿ.ಎಸ್‌/1272/8/4/71-72 ದಿನಾಂಕ: 23.3.1972 ಇದನ್ನು ಮೊಹಮದ್‌ ಸಲೀಂ, ಸಹಕಾರ ಸಂಘಗಳ 
ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಕಾಯಿದೆ 1959ರ ಕಲಂ 75ರ ಅನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 69 ಸಿಎಲ್‌ಎಂ 2001 ದಿನಾಂಕ: 21.11.2001 ರ ಮೇರೆಗೆ ದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ ಮೇಲ್ಕಂಡ ಸಂಘದ ನೋಂದಣಿಯನ್ನು ರದ್ದುಪಡಿಸಿರುತ್ತೇನೆ. ತತ್ಪರಿಣಾಮವಾಗಿ ಸಂಘವು 
ವಿಸರ್ಜನೆಗೊಂಡಿರುತ್ತದೆಂದು ಆದೇಶಿಸಿರುತ್ತೇನೆ. 


೮೩೦ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ಭಾಗ - ೩ 





ದಿನಾಂಕ: 30.3.2004 ರಂದು ನನ್ನ ಹಸ್ತಾಕ್ಷರ ಮತ್ತು ಕಛೇರಿ ಮುದ್ರೆಯೊಂದಿಗೆ ನೀಡಿರುತ್ತೇನೆ. 
ಮೊಹಮದ್‌ ಸಲೀಂ 
ಪಿ.ಆರ್‌. 571 ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ ತುಮಕೂರು. 


ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು, ಇವರ ಕಾರ್ಯಾಲಯದ ನಡವಳಿಕೆಗಳು 
ನಂ. ಡಿಆರ್‌ಟಿ/ಎಲ್‌ಕ್ಕೂಡಿ/70/97-98, ದಿನಾಂಕ: 29ನೇ ಮಾರ್ಚ್‌ 2004 
ವಿಷಯ: ಸಮಾಪನೆಯಲ್ಲಿರುವ ಚೌಡೇಶ್ವರಿ ರೇಷ್ಮೆ ಕೈಮಗ್ಗ ನೇಕಾರರ ಸಹಕಾರ ಸಂಘ ನಿ., ಮಾವಿನಕೆರೆ, ತುರುವೇಕೆರೆ 
ತಾಲ್ಲೂಕು ಇದರ ನೋಂದಣಿ ರದ್ಧತಿ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತಿಪಟೂರು ಇವರ ಪತ್ರ ಸಂಖ್ಯೆ: 
ಸನಿತು-34ಎಲ್‌ಕ್ಕೂಡಿ/ಸಿಆರ್‌-34/96-97, ದಿ: 29.10.1996. 
2) ಈ ಕಛೇರಿ ನೋಟೀಸ್‌ ಸಂಖ್ಯೆ: ಡಿಆರ್‌ಟಿ/ಎಲ್‌ಕ್ಕೂಡಿ/63/96-97, ದಿ: 12.9.1997. 
3) ಸಮಾಪನೆ ಆದೇಶ ಡಿಆರ್‌ಟಿ/ಎಲ್‌ಕ್ಕೂಡಿ/70/97-98, ದಿ: 13.11.97. 
4) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತಿಪಟೂರು ಇವರ ಪತ್ರ ಸಂಖ್ಯೆ: ಸನಿ-34ಎಂಕೆಟಿ/ 
ಡಿಎಲ್‌ಎಸ್‌/2001-02, ದಿ: 29.5.2001. 
5) ಈ ಕಛೇರಿಯ ಸಮಾಪನಾಧಿಕಾರಿ ಬದಲಿ ಆದೇಶ ಸಂಖ್ಯೆ: ಡಿಆರ್‌ಟಿ/ಎಲ್‌ಕ್ಕೂಡಿ/70097-98, 
ದಿ: 30.7.2001. 
6 ಸಹಕಾರ ಅಭಿವೃದ್ದಿ ಅಧಿಕಾರಿ, ತುರುವೇಕೆರೆ ಇವರ ಪತ್ರ ಸಂಖ್ಯೆ: ಸ.ಅ.ಅ.ತು/951/2002-03, 
ದಿ: 26.2.2003. 
ಪ್ರಸ್ತಾವನೆ:- 
ಸಮಾಪನೆಯಲ್ಲಿರುವ ಚೌಡೇಶ್ವರಿ ರೇಷ್ಮೆ ಕೈಮಗ್ಗ ನೇಕಾರರ ಸಹಕಾರ ಸಂಘ ನಿ., ಮಾವಿನಕೆರೆ, ತುರುವೇಕೆರೆ ತಾಲ್ಲೂಕು ಈ 
ಸಂಘವು ನೋಂದಣಿ ಸಂಖ್ಯೆ: ಟಿಡಿಆರ್‌/1212/61-62, ದಿ: 20.3.62 ಆಗಿದ್ದು ಸದರಿ ಸಂಘವು ಕಾರ್ಯಚಟುವಟಿಕೆ ನಡೆಸದೆ 
ಸ್ಥಗಿತಗೊಂಡಿದ್ದುದರ ಮೇರೆಗೆ ಸಹಾಯಕ ನಿಬಂಧಕರು, ತಿಪಟೂರು ಉಪವಿಭಾಗ, ತಿಪಟೂರು ಇವರು ಉಲ್ಲೇಖ (1) ರ ತಮ್ಮ ಪತ್ರ 
ದಿನಾಂಕ: 29.10.1996 ರಲ್ಲಿ ಸಮಾಪನೆಗೊಳಿಸಲು ಪ್ರಸ್ತಾವನೆ ಸಲ್ಲಿಸಿದ್ದರು. ಈ ಕಛೇರಿಯ ಉಲ್ಲೇಖ (2) ರ ಮೇರೆಗೆ ಸಂಘದ ಆಡಳಿತ 
ಮಂಡಳಿ ಸದಸ್ಯರಿಗೆ ನೋಟೀಸ್‌ ನೀಡಿ ಆಕ್ಷೇಪಣೆ ಸಲ್ಲಿಸಲು ಕಾಲಾವಕಾಶ ನೀಡಲಾಗಿತ್ತು. ತತ್ಸಂಬಂಧವಾಗಿ ಯಾವುದೇ 
ಸಮಜಾಯಿಸಿಯಾಗಲೀ ತಕರಾರುಗಳು ಆಕ್ಷೇಪಣೆ ಬಾರದಿದ್ದುದರಿಂದ ಉಲ್ಲೇಖ (3) ರ ಆದೇಶದಲ್ಲಿ ಸಂಘವನ್ನು ಸಮಾಪನೆಗೊಳಿಸಿ, 
ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಿಸಿ, ಸಂಘದ ಆಸ್ತಿ ಜವಾಬ್ದಾರಿಗಳನ್ನು ವಿಲೇವಾರಿ ಮಾಡಿ ಸಂಘದ ನೋಂದಣಿ ರದ್ದತಿಗೆ ಪ್ರಸ್ತಾವೆ 
ಸಲ್ಲಿಸಲು ಆದೇಶಿಸಲಾಗಿತ್ತು. ಹಾಗೂ ಉಲ್ಲೇಖ (4) ರ ಪತ್ರದಲ್ಲಿ ಸಮಾಪನಾಧಿಕಾರಿಗಳ ಪ್ರಭಾರವನ್ನು ಬದಲಾಯಿಸುವಂತೆ 
ಕೋರಿರುವುದರ ಮೇರೆಗೆ ಈ ಕಛೇರಿಯಿಂದ ಉಲ್ಲೇಖ (5)ರ ಆದೇಶದಲ್ಲಿ ಸಮಾಪನಾಧಿಕಾರಿಯನ್ನು ಬದಲಾಯಿಸಿ ಸಹಕಾರ ಅಭಿವೃದ್ಧಿ 
ಅಧಿಕಾರಿ ತುರುವೇಕೆರೆ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಿಸಿ ಬದಲಿ ಆದೇಶವನ್ನು ನೀಡಲಾಗಿದ್ದು, ಅದರಂತೆ ನೋಂದಣಿ 
ರದ್ದತಿಗೆ ಪ್ರಸ್ತಾವೆಯನ್ನು ಉಲ್ಲೇಖ (6) ರ ಮೇರೆಗೆ ಸಹಕಾರ ಅಭಿವೃದ್ದಿ ಅಧಿಕಾರಿ, ತುರುವೇಕೆರೆ ಇವರು ಶೂನ್ಯ ಆಸ್ತಿ ಜವಾಬ್ದಾರಿ 
ತಃಖ್ತೆಯೊಂದಿಗೆ ಪ್ರಸ್ತಾವೆ ಸಲ್ಲಿಸಿರುತ್ತಾರೆ. ಪ್ರಯುಕ್ತ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಚೌಡೇಶ್ವರಿ ರೇಷ್ಮೆ ಕೈಮಗ್ಗ ನೇಕಾರರ ಸಹಕಾರ ಸಂಘ ನಿ., ಮಾವಿನಕೆರೆ, ತುರುವೇಕೆರೆ 
ತಾಲ್ಲೂಕು ಇದರ ನೋಂದಣಿ ಸಂಖ್ಯೆ ಟಿಡಿಆರ್‌/1212/61-62 ದಿನಾಂಕ: 20.3.1962 ಇದನ್ನು ಮೊಹಮದ್‌ ಸಲೀಂ, ಸಹಕಾರ ಸಂಘಗಳ 
ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರಿ ಕಾಯಿದೆ 1959ರ ಕಲಂ 75ರ ಅನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ.69 ಸಿಎಲ್‌ಎಂ 2001 ದಿನಾಂಕ: 21.11.2001 ರ ಮೇರೆಗೆ ದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ ಮೇಲ್ಕಂಡ ಸಂಘದ ನೋಂದಣಿಯನ್ನು ರದ್ದುಪಡಿಸಿರುತ್ತೇನೆ. ತತ್ಪರಿಣಾಮವಾಗಿ ಸಂಘವು ವಿಸರ್ಜನೆಗೊಂಡಿರುತ್ತದೆಂದು 
ಆದೇಶಿಸಿರುತ್ತೇನೆ. 
ದಿನಾಂಕ: 29.3.2004 ರಂದು ನನ್ನ ಹಸ್ತಾಕ್ಷರ ಮತ್ತು ಕಛೇರಿ ಮುದ್ರೆಯೊಂದಿಗೆ ನೀಡಿರುತ್ತೇನೆ. 
ಮೊಹಮದ್‌ ಸಲೀಂ 
ಪಿ.ಆರ್‌. 572 ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು. 


ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು, ಇವರ ಕಾರ್ಯಾಲಯದ ನಡವಳಿಕೆಗಳು 
ನಂ. ಡಿಆರ್‌ಟಿ/ಎಲ್‌ಕ್ಕೂಡಿ/130/ಸಿಆರ್‌-31/99-2000, ದಿನಾಂಕ: 30ನೇ ಮಾರ್ಚ್‌ 2004 
ವಿಷಯ: ಸಮಾಪನೆಯಲ್ಲಿರುವ ಕೊರಟಗೆರೆ ಟೌನ್‌ ಮಹಿಳಾ ಗ್ರಾಹಕರ ವಿವಿಧೋದ್ದೇಶ ಸಹಕಾರ ಸಂಘ ನಿ., ಕೊರಟಗೆರೆ 
ಇದರ ನೋಂದಣಿ ರದ್ದತಿ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ ಇವರ ಪತ್ರ ಸಂಖ್ಯೆ: 
ಸನಿ-33/ಎಂಕೆಟಿ/ಆರ್‌ಎಸ್‌ಆರ್‌/ಡಿಎಲ್‌ಎಸ್‌/121/99-2000, ದಿ: 16.9.1999. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ೮೩೧ 





2) ಸಮಾಪನೆ ಆದೇಶ ಡಿಆರ್‌ಟಿ/ಎಲ್‌ಕ್ಕೂಡಿ/130/ಸಿಆರ್‌-131/99-2000 ದಿ: 2.11.1999. 
3) ಸಮಾಪನಾಧಿಕಾರಿಗಳು ಮಹಿಳಾ ಗ್ರಾಹಕರ ವಿವಿಧೋದ್ದೇಶ ಸಹಕಾರ ಸಂಘ ನಿ., ಕೊರಟಗೆರೆ ಹಾಗೂ 
ಸಹಕಾರ ಅಭಿವೃದ್ದಿ ಅಧಿಕಾರಿ, ಕೊರಟಗೆರೆ ಇವರ ಪತ್ರ ಸಂಖ್ಯೆ: ಸ.ಅ.ಅ.ಕೊ. ಗೆರೆ/ಯ.ಸ/58/2003-04, 
ದಿ: 30.3.2004. 

ಪ್ರಸ್ತಾವನೆ:- 

ಸಮಾಪನೆಯಲ್ಲಿರುವ ಕೊರಟಗೆರೆ ಟೌನ್‌ ಮಹಿಳಾ ಗ್ರಾಹಕರ ವಿವಿದೋದ್ದೇಶ ಸಹಕಾರ ಸಂಘ ನಿ., ಕೊರಟಗೆರೆ ಈ ಸಂಘವು 
ನೋಂದಣಿ ಸಂಖ್ಯೆ: ಎಆರ್‌ಎಂ/133/ಎಂಕೆಟಿ/ಆರ್‌ಜಿಎನ್‌/ಆರ್‌ಜಿಎಸ್‌/12035/89-90 ದಿ: 26.8.90 ಆಗಿದ್ದು ಸದರಿ ಸಂಘವು 
ಕಾರ್ಯಚಟುವಟಿಕೆ ನಡೆಸದೆ ಸ್ಥಗಿತಗೊಂಡಿದ್ದುದರ ಮೇರೆಗೆ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ ಇವರು 
ಉಲ್ಲೇಖ (1)ರ ತಮ್ಮ ಪತ್ರ ದಿನಾಂಕ: 16.9.1999 ರಲ್ಲಿ ಸಮಾಪನೆಗೊಳಿಸಲು ಪ್ರಸ್ತಾವನೆ ಸಲ್ಲಿಸಿದ್ದರು. ಸಂಘದಲ್ಲಿ ಕರ್ನಾಟಕ ಸಹಕಾರ 
ಸಂಘಗಳ ಕಾಯಿದೆ 1959 ರ ಕಲಂ 28(ಎ)(5)ರ ಮೇರೆಗೆ ಆಡಳಿತಾಧಿಕಾರಿ ಕಾರ್ಯನಿರ್ವಹಿಸುತ್ತಿದ್ದು, ಸಂಘದ ಸದಸ್ಯರಿಗೆ ಸಂಘದ 
ವ್ಯವಹಾರದ ಬಗ್ಗೆ ಆಸಕ್ತಿ ಇಲ್ಲದೆ ಇರುವುದರಿಂದ, ಉಲ್ಲೇಖ (2ರ ಆದೇಶದಲ್ಲಿ ಸಂಘವನ್ನು ಸಮಾಪನೆಗೊಳಿಸಿ, ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಿಸಿ, ಸಂಘದ ಆಸ್ತಿ ಜವಾಬ್ದಾರಿಗಳನ್ನು ವಿಲೇವಾರಿ ಮಾಡಿ ಸಂಘದ ನೋಂದಣಿ ರದ್ದತಿಗೆ ಪ್ರಸ್ತಾವೆ ಸಲ್ಲಿಸಲು 
ಆದೇಶಿಸಲಾಗಿತ್ತು. ಸಂಘವು ಸರ್ಕಾರದಿಂದ 25000- ರೂ.ಗಳ ಷೇರು ಹಣ ಪಡೆದಿದ್ದು ಈ ಷೇರು ಹಣವನ್ನು ಸಂಘದ ಸ್ಲಿರಾಸ್ತಿಯಾದ 
50 x 40 ಅಡಿಗಳ ನಿವೇಶನವನ್ನು ಕಂಬದಹಳ್ಳಿ ಗ್ರಾಮ ಕೊರಟಗೆರೆ ತಾ: ಇಲ್ಲಿ ಹೊಂದಿದ್ದು ಇದನ್ನು ಈ ಕಛೇರಿಯ ಸಮ ಸಂಖ್ಯೆಯ 
ಪತ್ರದ ದಿ: 26.2.2004 ರ ಅನುಮತಿ ಮೇರೆಗೆ ಸಮಾಪನಾಧಿಕಾರಿಗಳು ವ್ಯವಸಾಯ ಸೇವಾ ಸಹಕಾರ ಸಂಘ ನಿ., ತುಂಬಾಡಿ ಬ್ಯಾಂಕಿಗೆ 
ದಿ: 26.3.2004 ರಂದು ರೂ. 20,000 ಗಳಿಗೆ ಮಾರಾಟ ಮಾಡಿ ಹಾಗೂ ಸಂಘದ ಹೆಸರಿನಲ್ಲಿ ಟಿಎಪಿಸಿಎಂಎಸ್‌ನಲ್ಲಿದ್ದ ರೂ. 6500 
ಮುಂಗಡ ರೂ.ಗಳನ್ನು ಪಡೆದು ಸರ್ಕಾರದ ಷೇರು ಹಣ ರೂ. 25000 ಗಳನ್ನು ಚಲನ್‌ ಸಂಖ್ಯೆ 11 ರಲ್ಲಿ ದಿನಾಂಕ: 30.3.2004 ರಂದು 
ಮರುಪಾವತಿಗೆ ಹಾಗೂ ಸಂಘದ ಸ್ಟಿರಾಸ್ತಿಗಳನ್ನು ದಿನಾಂಕ: 27.3.2004 ರಂದು ಬಹಿರಂಗ ಹರಾಜಿಗೆ ಇಟ್ಟಿದ್ದು ಹರಾಜಿನಲ್ಲಿ ಯಾರು ಬಿಡ್ತು 
ಮಾಡದೆ ಇದ್ದುದರಿಂದ ಈ ಚರಾಸ್ತಿಗಳನ್ನು ಟಿಎಪಿಸಿಎಂಎಸ್‌ ಲಿ. ಕೊರಟಗೆರೆ ಇದಕ್ಕೆ ಮುಫತ್ತಾಗಿ ಸಂಘದ ಅಧ್ಯಕ್ಷರಿಂದ ಪತ್ರ ಪಡೆದು 
ನೀಡಿರುತ್ತಾರೆ. ಸರ್ಕಾರಕ್ಕೆ 25000 ರೂ.ಗಳನ್ನು ಪಾವತಿಸಿ ಉಳಿದ ಮೊಬಲಗನ್ನು ಸಂಘದ ನಿವೇಶನ ನೋಂದಣಿ ಖರ್ಚು, ಕಂದಾಯ 
ಇತರೆ ಬಾಬ್ತುಗಳಿಗೆ ಖರ್ಚು ಮಾಡಿ ಸಂಘದ ಜಮಾ ಖರ್ಚು ಹೊಂದಾಣಿಕೆ ಮಾಡಿ ಸಂಘದ ಆಸ್ತಿ ಜವಾಬ್ದಾರಿ ತಃಖ್ತೆಯನ್ನು 
ಶೂನ್ಯಗೊಳಿಸಿ ನೋಂದಣಿ ರದ್ದತಿಗೆ ಪ್ರಸ್ತಾವೆಯನ್ನು ಉಲ್ಲೇಖ (3)ರ ಮೇರೆಗೆ ಸಮಾಪನಾಧಿಕಾರಿಗಳು ಕೊರಟಗೆರೆ ಟೌನ್‌ ಮಹಿಳಾ 
ಗ್ರಾಹಕರ ವಿವಿದೋದ್ದೇಶ ಸಹಕಾರ ಸಂಘ ನಿ., ಕೊರಟಗೆರೆ ಹಾಗೂ ಸಹಕಾರ ಅಭಿವೃದ್ದಿ ಅಧಿಕಾರಿ, ಕೊರಟಗೆರೆ, ಇವರು ಸಲ್ಲಿಸಿರುತ್ತಾರೆ. 
ಪ್ರಯುಕ್ತ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

ಆದೇಶ 

ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕೊರಟಗೆರೆ ಟೌನ್‌ ಮಹಿಳಾ ಗ್ರಾಹಕರ ವಿವಿದೋದ್ದೇಶ ಸಹಕಾರ ಸಂಘ ನಿ., ಕೊರಟಗೆರೆ 
ಇದರ ನೋಂದಣಿ ಸಂಖ್ಯೆ: ಎಆರ್‌ಎಂ/133/ಎಂಕೆಟಿ/ಆರ್‌ಜಿಎನ್‌/ಆರ್‌ಸಿಎಸ್‌/12035/89-90 ದಿ: 26.8.90 ಇದನ್ನು ಮೊಹಮದ್‌ 
ಸಲೀಂ, ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಕಾಯಿದೆ 1959ರ 
ಕಲಂ 75 ರ ಅನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ.69 ಸಿಎಲ್‌ಎಂ 2001 ದಿನಾಂಕ: 21.11.2001 ರ 
ಮೇರೆಗೆ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಮೇಲ್ಕಂಡ ಸಂಘದ ನೋಂದಣಿಯನ್ನು ರದ್ದುಪಡಿಸಿರುತ್ತೇನೆ. ತತ್ಪರಿಣಾಮವಾಗಿ 
ಸಂಘವು ವಿಸರ್ಜನೆಗೊಂಡಿರುತ್ತದೆಂದು ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ದಿನಾಂಕ: 30.3.2004 ರಂದು ನನ್ನ ಹಸ್ತಾಕ್ಷರ ಮತ್ತು ಕಛೇರಿ ಮುದ್ರೆಯೊಂದಿಗೆ ನೀಡಿರುತ್ತೇನೆ. 

ಮೊಹಮದ್‌ ಸಲೀಂ 

ಪಿ.ಆರ್‌. 573 ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು. 


ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು, ಇವರ ಕಾರ್ಯಾಲಯದ ನಡವಳಿಕೆಗಳು 
ನಂ. ಡಿಆರ್‌ಟಿ/ಡಿಎಲ್‌ಎಸ್‌/236/ಸಿಆರ್‌/58/99-2000, ದಿನಾಂಕ: 31ನೇ ಮಾರ್ಚ್‌ 2004 
ವಿಷಯ: ಸಮಾಪನೆಯಲ್ಲಿರುವ ಹರಿಜನ/ಗಿರಿಜನ ಬಿದಿರು ಕಸುಬುದಾರರ ಕೈಗಾರಿಕಾ ಸಹಕಾರ ಸಂಘ ನಿ., ಚಿನಗ, 
ತುಮಕೂರು ತಾಲ್ಲೂಕು ಇದರ ನೋಂದಣಿ ರದ್ದತಿ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರ ಪತ್ರ 
ಸಂಖ್ಯೆ: ಸನಿ-32ಡಿಎಲ್‌ಎಸ್‌/254/99-2000, ದಿ: 6.1.2000. 
2) ಸಮಾಪನೆ ಆದೇಶ ಡಿಆರ್‌ಟಿ/ಡಿಎಲ್‌ಎಸ್‌/236/ಸಿಆರ್‌-58/99-2000 ದಿ: 27.1.2000. 
3) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರ ಪತ್ರ 
ಸಂಖ್ಯೆ: ಸನಿತು-32ಡಿಎಲ್‌ಎಸ್‌/259/2003-04, ದಿ: 29.3.2004. 
ಪ್ರಸ್ರಾವನೆ:- 
ಸಮಾಪನೆಯಲ್ಲಿರುವ ಹರಿಜನ/ಗಿರಿಜನ ಬಿದಿರು ಕಸುಬುದಾರರ ಕೈಗಾರಿಕಾ ಸಹಕಾರ ಸಂಘ ನಿ., ಚಿನಗ ತುಮಕೂರು ತಾಲ್ಲೂಕು 
ಈ ಸಂಘವು ನೋಂದಣಿ ಸಂಖ್ಯೆ: ಜಿಕ್ಕೆಕೇ/ಸನಿ/ಆರ್‌ಎಸ್‌ಆರ್‌/21392/95-96, ದಿ: 24.4.1995 ಆಗಿದ್ದು ಸದರಿ ಸಂಘವು 
ಕಾರ್ಯಚಟುವಟಿಕೆ ನಡೆಸದೆ ಸ್ಥಗಿತಗೊಂಡಿದ್ದುದರ ಮೇರೆಗೆ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರು 


(8 


೮೩೨ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ಭಾಗ - ೩ 





ಉಲ್ಲೇಖ (1ರ ತಮ್ಮ ಪತ್ರ ದಿನಾಂಕ: 6.1.2000 ರಲ್ಲಿ ಸಮಾಪನೆಗೊಳಿಸಲು ಪ್ರಸ್ತಾವನೆ ಸಲ್ಲಿಸಿದ್ದರು. ಸಂಘದಲ್ಲಿ ಕರ್ನಾಟಕ ಸಹಕಾರ 
ಸಂಘಗಳ ಕಾಯಿದೆ 1959ರ ಕಲಂ 28 (ಎ) (5) ರ ಮೇರೆಗೆ ಆಡಳಿತಾಧಿಕಾರಿ ಕಾರ್ಯನಿರ್ವಹಿಸುತ್ತಿದ್ದು, ಸಂಘದ ಸದಸ್ಯರಿಗೆ ಸಂಘದ 
ವ್ಯವಹಾರದ ಬಗ್ಗೆ ಆಸಕ್ತಿ ಇಲ್ಲದೆ ಇದ್ದುದರಿಂದ ಉಲ್ಲೇಖ (2ರ ಆದೇಶದಲ್ಲಿ ಸಂಘವನ್ನು ಸಮಾಪನೆಗೊಳಿಸಿ, ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಿಸಿ, ಸಂಘದ ಆಸ್ತಿ ಜವಾಬ್ದಾರಿಗಳನ್ನು ವಿಲೇವಾರಿ ಮಾಡಿ ಸಂಘದ ನೋಂದಣಿ ರದ್ದತಿಗೆ ಪ್ರಸ್ತಾವೆ ಸಲ್ಲಿಸಲು 
ಆದೇಶಿಸಲಾಗಿತ್ತು. ಸಂಘಕ್ಕೆ ಸರ್ಕಾರದಿಂದ ಷೇರು ರೂ. 5000/- ನೀಡಿದ್ದು ಸಂಘದ ಉಳಿತಾಯ ಖಾತೆಯಲ್ಲಿದ್ದ ರೂ. 2,775/- ಗಳು 
ಇದ್ದು ಅದನ್ನು ಚೆಕ್‌ ನಂ. 0536285, ದಿನಾಂಕ: 27.2.2004 ರಂದು ಪಡೆದು ಉಳಿದ ರೂ. 2225 ಗಳನ್ನು ಸಹಕಾರ ಸಂಘಗಳ 
ಉಪನಿಬಂಧಕರು, ತುಮಕೂರು ಇವರ ನಿರ್ದೇಶನದ ಮೇರೆಗೆ ತುಮಕೂರು ತಾಲ್ಲೂಕು ಹರಿಜನ / ಗಿರಿಜನ ಗೃಹ ನಿರ್ಮಾಣ ಸಹಕಾರ 
ಸಂಘ ನಿ., ಇದರ ಸಮಾಪನಾಧಿಕಾರಿಗಳಿಂದ ಪಡೆದು ಒಟ್ಟಿಗೆ ರೂ. 5000- ಗಳನ್ನು ಚಲನ್‌ ನಂ. 72 ಮತ್ತು 40 ದಿನಾಂಕ: 29.3.2004 
ರಂದು ಸಮಾಪನಾಧಿಕಾರಿಯವರು ಸರ್ಕಾರಕ್ಕೆ ಮರುಪಾವತಿಸಿದ್ದು ಸಂಘದಲ್ಲಿ ಯಾವುದೇ ಚರ ಸ್ಟಿರಾಸ್ತಿಗಳಿಲ್ಲವಾದ್ದರಿಂದ ಶೂನ್ಯ ಆಸ್ತಿ 
ಜವಾಬ್ದಾರಿ ತಃಖ್ರೆಯೊಂದಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು ಅದರಂತೆ ನೋಂದಣಿ ರದ್ದತಿಗೆ ಪ್ರಸ್ತಾವನೆಯನ್ನು ಉಲ್ಲೇಖ (3ರ ಮೇರೆಗೆ 
ಸಮಾಪನಾಧಿಕಾರಿ ಹಾಗೂ ಸಹಕಾರ ಸಂಘಗಳ ನಿರೀಕ್ಷಕರು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ತುಮಕೂರು ಇವರು 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಇವರಿಗೆ ಸಲ್ಲಿಸಿದ್ದು, ಸದರಿ ಪ್ರಸ್ತಾವನೆಯನ್ನು ಸಹಾಯಕ ನಿಬಂಧಕರು, 
ತುಮಕೂರು ಇವರು ಈ ಕಛೇರಿಗೆ ಸಲ್ಲಿಸಿರುತ್ತಾರೆ. ಪ್ರಯುಕ್ತ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಆದೇಶ 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹರಿಜನ/ಗಿರಿಜನ ಬಿದಿರು ಕಸುಬುದಾರರ ಕೈಗಾರಿಕಾ ಸಹಕಾರ ಸಂಘ ನಿ, ಚಿನಗ ತುಮಕೂರು 
ತಾಲ್ಲೂಕು ಇದರ ನೋಂದಣಿ ಸಂಖ್ಯೆ: ಜಿಕ್ಕೆಕೇ/ಸನಿ/ಆರ್‌ಎಸ್‌ಆರ್‌/21392/95-96, ದಿನಾಂಕ: 24.4.1995 ಇದನ್ನು ಮೊಹಮದ್‌ ಸಲೀಂ, 
ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರಿ ಕಾಯಿದೆ 1959ರ ಕಲಂ 75 ರ 
ಅನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 69 ಸಿಎಲ್‌ಎಂ 2001 ದಿನಾಂಕ: 21.11.2001 ರ ಮೇರೆಗೆ 
ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಮೇಲ್ಕಂಡ ಸಂಘದ ನೋಂದಣಿಯನ್ನು ರದ್ದುಪಡಿಸಿರುತ್ತೇನೆ. ತತ್ಪರಿಣಾಮವಾಗಿ ಸಂಘವು 
ವಿಸರ್ಜನೆಗೊಂಡಿರುತ್ತದೆಂದು ಆದೇಶಿಸಿರುತ್ತೇನೆ. 
ಈ ಆದೇಶವನ್ನು ದಿನಾಂಕ: 31.3.2004 ರಂದು ನನ್ನ ಹಸ್ತಾಕ್ಷರ ಮತ್ತು ಕಛೇರಿ ಮುದ್ರೆಯೊಂದಿಗೆ ನೀಡಿರುತ್ತೇನೆ. 
ಮೊಹಮದ್‌ ಸಲೀಂ 
ಪಿ.ಆರ್‌. 574 ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ ತುಮಕೂರು. 
ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು, ಇವರ ಕಾರ್ಯಾಲಯದ ನಡವಳಿಕೆಗಳು 
ನಂ. ಡಿಆರ್‌ಟಿ/ಎಲ್‌ಕ್ಕೂಡಿ/893/8/2002-2003, ದಿನಾಂಕ: 29ನೇ ಮಾರ್ಚ್‌ 2004 
ವಿಷಯ: ಸಮಾಪನೆಯಲ್ಲಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಚಿರತಹಳ್ಳಿ, ಶಿರಾ ತಾಲ್ಲೂಕು ಇದರ ನೋಂದಣಿ 
ರದ್ದತಿ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಇವರ ಪತ್ರ ಸಂಖ್ಯೆ: ಸನಿ-33/ಸ್ಥಗಿತ/216/2001-02 
ದಿ: 21.3.2002. 
2) ಈ ಕಛೇರಿ ನೋಟೀಸ್‌ ಸಂಖ್ಯೆ: ಡಿಆರ್‌ಟಿ/ಎಲ್‌ಕ್ಕೂಡಿ/893/8/2002-03, ದಿ: 17.5.2003. 
3) ಸಮಾಪನೆ ಆದೇಶ ಡಿಆರ್‌ಟಿ/ಎಲ್‌ಕ್ಕೂಡಿ/893/8/2002-03, ದಿನಾಂಕ: 18.6.2003. 
4) ಸಮಾಪನಾಧಿಕಾರಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಚಿರತಹಳ್ಳಿ ಹಾಗೂ ಸಹಕಾರ ಅಭಿವೃದ್ಧಿ 
ಅಧಿಕಾರಿ, ಶಿರಾ ಇವರ ಪತ್ರ ಸಂಖ್ಯೆ: ಸ.ಅ.ಅ/ಸಮಾಪನೆ/ಚಿಹ/2003-04, ದಿ: 27.3.2004. 
ಪ್ರಸ್ರಾವನೆ:- 
ಸಮಾಪನೆಯಲ್ಲಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಚಿರತಹಳ್ಳಿ, ಶಿರಾ ತಾಲ್ಲೂಕು, ಈ ಸಂಘವು ನೋಂದಣಿ 
ಸಂಖ್ಯೆ: ಸನಿ-33/ಆರ್‌ಎಸ್‌ಆರ್‌/ಜೆಒಕ್ಕೂ/26483/2000-01, ದಿ: 10.8.2000 ಆಗಿದ್ದು ಸದರಿ ಸಂಘವು ಕಾರ್ಯಚಟುವಟಿಕೆ ನಡೆಸದೆ 
ಸ್ಥಗಿತಗೊಂಡಿದ್ದುದರ ಮೇರೆಗೆ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ ಇವರು ಉಲ್ಲೇಖ (1ರ ತಮ್ಮ ಪತ್ರ 
ದಿನಾಂಕ: 21.3.2002 ರಲ್ಲಿ ಸಮಾಪನೆಗೊಳಿಸಲು ಪ್ರಸ್ತಾವನೆ ಸಲ್ಲಿಸಿದ್ದರು. ಈ ಕಛೇರಿಯ ಉಲ್ಲೇಖ (2ರ ಮೇರೆಗೆ ಸಂಘದ ಆಡಳಿತ 
ಮಂಡಳಿ ಸದಸ್ಯರಿಗೆ ನೋಟೀಸ್‌ ನೀಡಿ ಆಕ್ಷೇಪಣೆ ಸಲ್ಲಿಸಲು ಕಾಲಾವಕಾಶ ನೀಡಲಾಗಿತ್ತು. ತತ್ಸಂಬಂಧವಾಗಿ ಯಾವುದೇ 
ಸಮಜಾಯಿಸಿಯಾಗಲೀ ತಕರಾರುಗಳು ಆಕ್ಷೇಪಣೆ ಬಾರದಿದ್ದುದರಿಂದ ಉಲ್ಲೇಖ (3)ರ ಆದೇಶದಲ್ಲಿ ಸಂಘವನ್ನು ಸಮಾಪನೆಗೊಳಿಸಿ, 
ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಿಸಿ, ಸಂಘದ ಆಸ್ತಿ ಜವಾಬ್ದಾರಿಗಳನ್ನು ವಿಲೇವಾರಿ ಮಾಡಿ ಸಂಘದ ನೋಂದಣಿ ರದ್ದತಿಗೆ ಪ್ರಸ್ತಾವೆ 
ಸಲ್ಲಿಸಲು ಆದೇಶಿಸಲಾಗಿತ್ತು. ಅದರಂತೆ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಉಲ್ಲೇಖ (4) ರ ಮೇರೆಗೆ ಸಮಾಪನಾಧಿಕಾರಿ ಹಾಲು 
ಉತ್ಪಾದಕರ ಸಹಕಾರ ಸಂಘ ನಿ., ಚಿರತಹಳ್ಳಿ, ಶಿರಾ ತಾಲ್ಲೂಕು ಹಾಗೂ ಸಹಕಾರ ಅಭಿವೃದ್ದಿ ಅಧಿಕಾರಿ, ಶಿರಾ, ಇವರು ಸಲ್ಲಿಸಿರುತ್ತಾರೆ. 
ಆದೇಶ 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಚಿರತಹಳ್ಳಿ, ಶಿರಾ ತಾಲ್ಲೂಕು ಇದರ ನೋಂದಣಿ 
ಸಂಖ್ಯೆ: ಸನಿ-33/ಆರ್‌ಎಸ್‌ಆರ್‌/ಜೆಓಕ್ಕೂ/26483/2000-01, ದಿನಾಂಕ: 10.8.2000 ಇದನ್ನು ಮೊಹಮದ್‌ ಸಲೀಂ ಸಹಕಾರ ಸಂಘಗಳ 
ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರಿ ಕಾಯಿದೆ 1959ರ ಕಲಂ 75 ರ ಅನ್ವಯ ಹಾಗೂ 


(84 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ೮೩೩ 





ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 69 ಸಿಎಲ್‌ಎಂ 2001 ದಿನಾಂಕ: 21.11.2001 ರ ಮೇರೆಗೆ ದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ ಮೇಲ್ಕಂಡ ಸಂಘದ ನೋಂದಣಿಯನ್ನು ರದ್ದುಪಡಿಸಿರುತ್ತೇನೆ. ತತ್ಪರಿಣಾಮವಾಗಿ ಸಂಘವು 
ವಿಸರ್ಜನೆಗೊಂಡಿರುತ್ತದೆಂದು ಆದೇಶಿಸಿರುತ್ತೇನೆ. 
ದಿನಾಂಕ: 29.3.2004 ರಂದು ನನ್ನ ಹಸ್ತಾಕ್ಷರ ಮತ್ತು ಕಛೇರಿ ಮುದ್ರೆಯೊಂದಿಗೆ ನೀಡಿರುತ್ತೇನೆ. 
ಮೊಹಮದ್‌ ಸಲೀಂ 
ಪಿ.ಆರ್‌. 575 ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ ತುಮಕೂರು. 
ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು, ಇವರ ಕಾರ್ಯಾಲಯದ ನಡವಳಿಕೆಗಳು 
ನಂ. ಡಿಆರ್‌ಟಿ/ಎಲ್‌ಕ್ಕೂಡಿ/891/7/2002-2003, ದಿನಾಂಕ: 29ನೇ ಮಾರ್ಚ್‌ 2004 
ವಿಷಯ: ಸಮಾಪನೆಯಲ್ಲಿರುವ ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘ ನಿ., ಚಿಕ್ಕಹಳ್ಳಿ, ಪಾವಗಡ ತಾಲ್ಲೂಕು ಇದರ 
ನೋಂದಣಿ ರದ್ದತಿ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಇವರ ಪತ್ರ ಸಂಖ್ಯೆ: 
ಸನಿ-33/ಎಂಕೆಟಿ/ಸ್ವಗಿತ/127/2001-02 ದಿ: 21.3.2002. 
2) ಈ ಕಛೇರಿ ನೋಟೀಸ್‌ ಸಂಖ್ಯೆ: ಡಿಆರ್‌ಟಿಎಲ್‌ಕ್ಕೂಡಿ/891/72002-03, ದಿ: 17.5.2002. 
3) ಸಮಾಪನೆ ಆದೇಶ ಡಿಆರ್‌ಟಿ/ಎಲ್‌ಕ್ಕೂಡಿ/891/7/2002-03, ದಿನಾಂಕ: 29.8.2002. 
4) ಸಮಾಪನಾಧಿಕಾರಿ ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘ ನಿ., ಚಿಕ್ಕಹಳ್ಳಿ, ಹಾಗೂ ಸಹಕಾರ ಅಭಿವೃದ್ಧಿ 
ಅಧಿಕಾರಿ, ಪಾವಗಡ ಇವರ ಪತ್ರ ಸಂಖ್ಯೆ: ಸ.ಅ.ಅ/ಸಮಾಪನೆ/ಚಿಹ/2003-04, ದಿ: 26.3.2004. 
ಪ್ರಸ್ತಾವನೆ:- 
ಸಮಾಪನೆಯಲ್ಲಿರುವ ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘ ನಿ., ಚಿಕ್ಕಹಳ್ಳಿ, ಪಾವಗಡ ತಾಲ್ಲೂಕು, ಈ ಸಂಘವು ನೋಂದಣಿ 
ಸಂಖ್ಯೆ: ಎಆರ್‌ಎಂ/17837/91-92, ದಿನಾಂಕ: 23.10.91 ಆಗಿದ್ದು ಸದರಿ ಸಂಘವು ಕಾರ್ಯಚಟುವಟಿಕೆ ನಡೆಸದೆ ಸ್ಥಗಿತಗೊಂಡಿದ್ದುದರ 
ಮೇರೆಗೆ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ ಇವರು ಉಲ್ಲೇಖ (1)ರ ತಮ್ಮ ಪತ್ರ ದಿನಾಂಕ: 21.3.2002 ರಲ್ಲಿ 
ಸಮಾಪನೆಗೊಳಿಸಲು ಪ್ರಸ್ತಾವನೆ ಸಲ್ಲಿಸಿದ್ದರು. ಈ ಕಛೇರಿಯ ಉಲ್ಲೇಖ (2ರ ಮೇರೆಗೆ ಸಂಘದ ಆಡಳಿತ ಮಂಡಳಿ ಸದಸ್ಯರಿಗೆ 
ನೋಟೀಸ್‌ ನೀಡಿ ಆಕ್ಷೇಪಣೆ ಸಲ್ಲಿಸಲು ಕಾಲಾವಕಾಶ ನೀಡಲಾಗಿತ್ತು. ತತ್ಸಂಬಂಧವಾಗಿ ಯಾವುದೇ ಸಮಜಾಯಿಸಿಯಾಗಲೀ 
ತಕರಾರುಗಳು ಆಕ್ಷೇಪಣೆ ಬಾರದಿದ್ದುದರಿಂದ ಉಲ್ಲೇಖ (3ರ ಆದೇಶದಲ್ಲಿ ಸಂಘವನ್ನು ಸಮಾಪನೆಗೊಳಿಸಿ, ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಿಸಿ, ಸಂಘದ ಆಸ್ತಿ ಜವಾಬ್ದಾರಿಗಳನ್ನು ವಿಲೇವಾರಿ ಮಾಡಿ ಸಂಘದ ನೋಂದಣಿ ರದ್ದತಿಗೆ ಪ್ರಸ್ತಾವೆ ಸಲ್ಲಿಸಲು 
ಆದೇಶಿಸಲಾಗಿತ್ತು. ಅದರಂತೆ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಉಲ್ಲೇಖ (4) ರ ಮೇರೆಗೆ ಸಮಾಪನಾಧಿಕಾರಿ ಎಣ್ಣೆ ಬೀಜ ಬೆಳೆಗಾರರ 
ಸಹಕಾರ ಸಂಘ ನಿ., ಚಿಕ್ಕಹಳ್ಳಿ ಹಾಗೂ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಪಾವಗಡ, ಇವರು ಸಲ್ಲಿಸಿರುತ್ತಾರೆ. 
ಆದೇಶ 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘ ನಿ., ಚಿಕ್ಕಹಳ್ಳಿ, ಪಾವಗಡ ತಾಲ್ಲೂಕು ಇದರ 
ನೋಂದಣಿ ಸಂಖ್ಯೆ: ಎಆರ್‌ಎಂ/17837/91-92, ದಿನಾಂಕ: 23.10.1991 ಇದನ್ನು ಮೊಹಮದ್‌ ಸಲೀಂ, ಸಹಕಾರ ಸಂಘಗಳ 
ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರಿ ಕಾಯಿದೆ 1959ರ ಕಲಂ 75 ರ ಅನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 69 ಸಿಎಲ್‌ಎಂ 2001 ದಿನಾಂಕ: 21.11.2001 ರ ಮೇರೆಗೆ ದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ ಮೇಲ್ಕಂಡ ಸಂಘದ ನೋಂದಣಿಯನ್ನು ರದ್ದುಪಡಿಸಿರುತ್ತೇನೆ. ತತ್ಪರಿಣಾಮವಾಗಿ ಸಂಘವು 
ವಿಸರ್ಜನೆಗೊಂಡಿರುತ್ತದೆಂದು ಆದೇಶಿಸಿರುತ್ತೇನೆ. 
ದಿನಾಂಕ: 29.3.2004 ರಂದು ನನ್ನ ಹಸ್ತಾಕ್ಷರ ಮತ್ತು ಕಛೇರಿ ಮುದ್ರೆಯೊಂದಿಗೆ ನೀಡಿರುತ್ತೇನೆ. 
ಮೊಹಮದ್‌ ಸಲೀಂ 
ಪಿ.ಆರ್‌. 576 ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ ತುಮಕೂರು. 
ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು, ಇವರ ಕಾರ್ಯಾಲಯದ ನಡವಳಿಕೆಗಳು 
ನಂ. ಡಿಆರ್‌ಟಿ/ಎಲ್‌ಕ್ಕೂಡಿ/6/2002-03, ದಿನಾಂಕ: 25ನೇ ಮಾರ್ಚ್‌ 2004 
ವಿಷಯ: ಸಮಾಪನೆಯಲ್ಲಿರುವ ಶ್ರೀ ಕಾಳಿದಾಸ ಉಣ್ಣೆ ಕೈಮಗ್ಗ ನೇಕಾರರ ಸಹಕಾರ ಸಂಘ ನಿ., ಮಲ್ಲೇನಹಳ್ಳಿ, ತುಮಕೂರು 
ತಾಲ್ಲೂಕು ಇದರ ನೋಂದಣಿ ರದ್ಧತಿ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರ ಪತ್ರ 
ಸಂಖ್ಯೆ: ಸನಿ-32ಡಿಎಲ್‌ಎಸ್‌/108/2001-02 ದಿ: 21.1.2002. 
2) ಈ ಕಛೇರಿಯ ನೋಟೀಸ್‌ ಸಂಖ್ಯೆ: ಡಿಆರ್‌ಟಿ/ಎಲ್‌ಕ್ಕೂಡಿ/6/2002-03, ದಿ: 17.5.2002. 
3) ಈ ಕಛೇರಿಯ ಸಮಾಪನಾ ಆದೇಶ ಸಂಖ್ಯೆ: ಡಿಆರ್‌ಟಿ/ಎಲ್‌ಕ್ಕೂಡಿ/6/2002-03, ದಿನಾಂಕ: 29.8.2002. 
4) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರ ಪತ್ರ 
ಸಂಖ್ಯೆ: ಸನಿತು-32ಡಿಎಲ್‌ಎಸ್‌/25/2002-03, ದಿ: 15.3.2004. 


೮೩೪ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ಭಾಗ - ೩ 





ಪ್ರಸ್ತಾವನೆ:- 
ಶ್ರೀ ಕಾಳಿದಾಸ ಉಣ್ಣೆ ಕೈಮಗ್ಗ ನೇಕಾರರ ಸಹಕಾರ ಸಂಘ ನಿ., ಮಲ್ಲೇನಹಳ್ಳಿ, ತುಮಕೂರು ತಾಲ್ಲೂಕು, ಈ ಸಂಘವು 
ನೋಂದಣಿ ಸಂಖ್ಯೆ: ಹೆಚ್‌ಸಿಎಸ್‌/ಹೆಚ್‌-6/21622/94-95, ದಿನಾಂಕ: 4.2.1995 ರಲ್ಲಿ ನೋಂದಣಿಯಾಗಿದ್ದು ಸದರಿ ಸಂಘವು ಕಾರ್ಯ 
ಚಟುವಟಿಕೆ ನಡೆಸದೇ ಸ್ಥಗಿತಗೊಂಡಿದ್ದರ ಮೇರೆಗೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು 
ಇವರು ಉಲ್ಲೇಖ (1)ರ ತಮ್ಮಪತ್ರ ದಿನಾಂಕ: 21.1.2002 ರಲ್ಲಿ ಸಮಾಪನೆಗೊಳಿಸಲು ಪ್ರಸ್ತಾವನೆ ಸಲ್ಲಿಸಿದ್ದರು. ಈ ಕಛೇರಿಯ ಉಲ್ಲೇಖ 
(2) ರ ಪತ್ರದಲ್ಲಿ ಸದರಿ ಸಂಘದ ಆಡಳಿತ ಮಂಡಳಿ ಸದಸ್ಯರಿಗೆ ನೋಟೀಸ್‌ ನೀಡಿ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ನೀಡಲಾಗಿತ್ತು. 
ತತ್ಸಂಬಂಧವಾಗಿ ಯಾವುದೇ ಸಮಜಾಯಿಷಿಯಾಗಲಿ, ತಕರಾರುಗಳಾಗಲಿ ಆಕ್ಷೇಪಣೆ ಬಾರದ್ದರಿಂದ ಉಲ್ಲೇಖ (3)ರ ಆದೇಶದಲ್ಲಿ 
ಸಂಘವನ್ನು ಸಮಾಪನೆಗೊಳಿಸಿ ಸಂಘಕ್ಕೆ ಮಾರಾಟಾಧಿಕಾರಿ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ತುಮಕೂರು ಇವರನ್ನು 
ಸಮಾಪನಾಧಿಕಾರಿಯನ್ನಾಗಿ ನೇಮಿಸಿ ಸಂಘದ ಆಸ್ತಿ-ಜವಾಬ್ದಾರಿಗಳನ್ನು ವಿಲೇವಾರಿ ಮಾಡಿ ಸಂಘದ ನೋಂದಣಿ ರದ್ದತಿಗೆ ಪ್ರಸ್ತಾವೆ 
ಸಲ್ಲಿಸಲು ಆದೇಶಿಸಲಾಗಿತ್ತು. ಸಂಘದ ಸಮಾಪನಾಧಿಕಾರಿ ಪತ್ರದಲ್ಲಿ ತಿಳಿಸಿರುವಂತೆ ಸಂಘದಲ್ಲಿ ಯಾವುದೇ ವ್ಯವಹಾರ ನಡೆದಿಲ್ಲವಾದ್ದರಿಂದ 
ಸಂಘದ ಲೆಕ್ಕ ಪರಿಶೋಧನೆ ಆಗಿರುವುದಿಲ್ಲ. ಈ ಬಗ್ಗೆ ದಿನಾಂಕ: 5.3.2004ರ ತುಮಕೂರು ಮಾಧ್ಯಮ ಕನ್ನಡ ದಿನಪತ್ರಿಕೆಯಲ್ಲಿ ಪ್ರಕಟಣೆ 
ನೀಡಿ 7 ದಿನಗಳೊಳಗಾಗಿ ಆಕ್ಷೇಪಣೆ ಸಲ್ಲಿಸಲು ಕಾಲಾವಕಾಶ ನೀಡಲಾಗಿದ್ದು, ನೀಡಿದ್ದ ಕಾಲಾವಧಿಯೊಳಗೆ ಸಂಘದ ಸದಸ್ಯರಿಂದಾಗಲೀ 
ಅಥವಾ ಸಾರ್ವಜನಿಕರಿಂದಾಗಲೀ, ಯಾವುದೇ ತಕರಾರುಗಳು ಲಿಖಿತವಾಗಿ ಆಕ್ಷೇಪಣೆಗಳು ಬಂದಿರುವುದಿಲ್ಲವಾದ್ದರಿಂದ ಸಂಘದ 
ನೋಂದಣಿ ರದ್ಧತಿಗೆ ಪ್ರಸ್ತಾವೆ ಸಲ್ಲಿಸಿದ್ದು ಸದರಿ ಪ್ರಸ್ತಾವೆಯನ್ನು ಉಲ್ಲೇಖ (4ರ ಮೇರೆಗೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ತುಮಕೂರು ಉಪವಿಭಾಗ, ತುಮಕೂರು ಇವರು ಈ ಕಛೇರಿಗೆ ಸಲ್ಲಿಸಿರುತ್ತಾರೆ. ಪ್ರಯುಕ್ತ ಕೆಳಕಂಡ ಆದೇಶ ಹೊಡಡಿಸಿದೆ. 
ಆದೇಶ 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ, ತುಮಕೂರು ತಾಲ್ಲೂಕು ಶ್ರೀ ಕಾಳಿದಾಸ ಉಣ್ಣೆ ಕೈಮಗ್ಗ ನೇಕಾರರ ಸಹಕಾರ ಸಂಘ ನಿ., 
ಮಲ್ಲೇನಹಳ್ಳಿ, ಇದರ ನೋಂದಣಿ ಸಂಖ್ಯೆ: ಹೆಚ್‌ಸಿಎಸ್‌/ಹೆಚ್‌-6/21622/94-95 ದಿನಾಂಕ: 4.2.1995 ಇದನ್ನು ಮೊಹಮದ್‌ ಸಲೀಂ, 
ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ 
ಕಲಂ 75 ರ ಅನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 69 ಸಿಎಲ್‌ಎಂ 2001 ದಿನಾಂಕ: 21.11.2001 ರ 
ಮೇರೆಗೆ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಮೇಲ್ಕಂಡ ಸಂಘದ ನೋಂದಣಿಯನ್ನು ರದ್ದುಪಡಿಸಿ ಆದೇಶಿಸಿರುತ್ತೇನೆ. 
ತತ್ಪರಿಣಾಮವಾಗಿ ಸಂಘವು ವಿಸರ್ಜನೆಗೊಂಡಿರುತ್ತದೆಂದು ಆದೇಶಿಸಿರುತ್ತೇನೆ. 
ಈ ಆದೇಶವನ್ನು ದಿನಾಂಕ: 25.3.2004 ರಂದು ನನ್ನ ಹಸ್ತಾಕ್ಷರ ಮತ್ತು ಕಛೇರಿ ಮುದ್ರೆಯೊಂದಿಗೆ ನೀಡಿರುತ್ತೇನೆ. 
ಮೊಹಮದ್‌ ಸಲೀಂ 
ಪಿ.ಆರ್‌. 577 ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ ತುಮಕೂರು. 
ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯವಾಹಿಗಳು 
ವಿಷಯ: ವ್ಯವಸಾಯ ಸೇವಾ ಸಹಕಾರ ಸಂಘ ನಿ., ಇಪ್ಪಾಡಿ, ಕುಣಿಗಲ್‌ ತಾ: ಇದನ್ನು ಪುನಶ್ಚೇತನಗೊಳಿಸುವ ಬಗ್ಗೆ. 
ಉಲ್ಲೇಖ: 1) ಈ ಕಛೇರಿಯ ಸಮಾಪನಾ ಆದೇಶ ಸಂ. ಡಿಆರ್‌ಟಿ/ಡಿಎಲ್‌ಎಸ್‌/740ಎಲ್‌ಕ್ಕೂಡಿ/60/2001-02, ದಿನಾಂಕ: 
26.9.2003. 
2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರ ಪತ್ರ ಸಂ: 
ಸನಿ32ಡಿಎಲ್‌ಎಸ್‌/1242001-02, ದಿ: 25.3.2004. 
ಪ್ರಸ್ರಾವನೆ:- 
ತುಮಕೂರು ಜಿಲ್ಲೆ ಕುಣಿಗಲ್‌ ತಾಲ್ಲೂಕಿನ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ., ಇಪ್ಪಾಡಿ, ಈ ಸಂಘವು ಕಾರ್ಯ 
ನಿರ್ವಹಿಸದೇ ಸ್ಥಗಿತಗೊಂಡಿದ್ದರಿಂದ ಉಲ್ಲೇಖ (1)ರ ರೀತ್ಯಾ ಈ ಕಛೇರಿಯ ಆದೇಶದ ಮೇರೆಗೆ ಸಂಘವನ್ನು ಸಮಾಪನೆಗೊಳಿಸಲಾಗಿತ್ತು. 
ಉಲ್ಲೇಖ (2) ರಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪ ವಿಭಾಗ, ತುಮಕೂರು ಇವರು ತಿಳಿಸಿರುವಂತೆ, 
ಮೇಲ್ವಿಚಾರಕರು, ಡಿಸಿಸಿ ಬ್ಯಾಂಕ್‌ ನಿ., ಶಾಖೆ ಕುಣಿಗಲ್‌ ಇವರು ತಿಳಿಸಿರುವಂತೆ ಸಂಘವು ಇದುವರೆಗೂ 3.72 ಲಕ್ಷ ಸಾಲ ನೀಡಿದ್ದು 
ಇದರ ವಸೂಲಾತಿಯು ಸಮಾಪನೆಗೊಂಡಿರುವುದರಿಂದ ಕಷ್ಟಕರವಾಗಿರುವುದರಿಂದಲೂ ಹಾಗೂ ಸಂಘದ ವ್ಯಾಪ್ತಿಯ ಗ್ರಾಮಸ್ಥರು 
ಸಂಘವನ್ನು ಪುನಃಶ್ಚೇತನಗೊಳಿಸಲು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರುರವರನ್ನು 
ಕೋರಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಪ್ರಯುಕ್ತ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರುರವರು ಸದರಿ 
ಪ್ರಸ್ತಾವನೆಯನ್ನು ಈ ಕಛೇರಿಗೆ ಕಳುಹಿಸಿ ಸದರಿ ಸಂಘವನ್ನು ಪುನಃಶ್ಚೇತನಗೊಳಿಸಲು ಆದೇಶ ನೀಡಬೇಕೆಂದು ಕೋರಿರುತ್ತಾರೆ. 
ಪ್ರಯುಕ್ತ ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಿದೆ. 
ಆದೇಶ ನಂ. ಡಿಆರ್‌ಟಿ/ಡಿಎಲ್‌ಎಸ್‌/740ಎಲ್‌ಕ್ಕೂಡಿ/60/2001-02, ದಿನಾಂಕ: 30ನೇ ಮಾರ್ಚ್‌ 2004 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳನ್ನು ಗಮನಿಸಿ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 723) ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ!69/ಸಿಎಲ್‌ಎಂ/2001, ದಿನಾಂಕ: 21.11.2001ರ ಮೇರೆಗೆ ದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ ಮೊಹಮದ್‌ ಸಲೀಂ, ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ವ್ಯವಸಾಯ 
ಸೇವಾ ಸಹಕಾರ ಸಂಘ ನಿ., ಇಪ್ಪಾಡಿ, ಕುಣಿಗಲ್‌ ತಾ: ಈ ಸಂಘವನ್ನು ಸಂಘದ ಸದಸ್ಯರ ಮತ್ತು ರೈತಾಪಿ ವರ್ಗದ ಜನರ ಹಾಗೂ 
ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ಸಂಘವು ತನ್ನ ಕಾರ್ಯ ಚಟುವಟಿಕೆಗಳನ್ನು ಪುನರಾರಂಭಿಸಿ ಉತ್ತಮವಾಗಿ ಕಾರ್ಯ ನಿರ್ವಹಿಸುವಂತೆ 
ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ತಿಳಿಸಿ ಉಲ್ಲೇಖ (1ರ ಸಮಾಪನಾ ಆದೇಶ ರದ್ದುಪಡಿಸಿ ಸಂಘವನ್ನು ಪನಶ್ಚೇತನಗೊಳಿಸಿ 
ಆದೇಶಿಸಿರುತ್ತೇನೆ. 


(8 


ಭಾಗ - ೩ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ೮೩೫ 





ಈ ಆದೇಶವನ್ನು ದಿನಾಂಕ: 30.3.2004 ರಂದು ನನ್ನ ಹಸ್ತಾಕ್ಷರ ಮತ್ತು ಕಛೇರಿ ಮುದ್ರೆಯೊಂದಿಗೆ ನೀಡಿರುತ್ತೇನೆ. 
ಮೊಹಮದ್‌ ಸಲೀಂ 
ಪಿ.ಆರ್‌. 578 ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ ತುಮಕೂರು. 
ಗೃಹರಕ್ಸಕ ಹಾಗೂ ಪೌರರಕ್ಸಣಾ ಇಲಾಖೆ 
ನಂ.1, ಅಣ್ಣಾಸ್ವಾಮಿ ಮೊದಲಿಯಾರ್‌ ರಸ್ತೆ, ಬೆಂಗಳೂರು-42 
ಅಧಿಸೂಚನೆ ಸಂಖ್ಯೆ: ಎಡಿಎಂ(1)18/ಸಿಜಿಒ/2001-02 ದಿನಾಂಕ: 24ನೇ ಮಾರ್ಚ್‌ 2004 
ವಿಷಯ: ಕರ್ನಾಟಿಕ ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ 2000 ದ 3(ಬಿ)ಯಡಿಂಯಲ್ಲಿನ ಉಪಶೀರ್ಷಿಕೆ (1) 
(11) ಹಾಗೂ (1೪) ರ ಪ್ರಕಾರ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿನ ಅಧಿಕಾರಿಗಳ ಮತ್ತು ನೌಕರರ 
ಕರ್ತವ್ಯದ ಬಗ್ಗೆ ಸಂಕ್ಟೆಪ್ತ ವಿವರಣೆ ಹಾಗೂ ತೀರ್ಮಾನ ಕೈಗೊಳ್ಳುವಲ್ಲಿ ಅವರು ಅನುಸರಿಸುವ 
ಕಾರ್ಯವಿಧಾನದ ಬಗ್ಗೆ ಮಾಹಿತಿ ಪ್ರಕಟಣೆ. 
ಕರ್ನಾಟಕ ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮ 2000 ರ ನಿಯಮ 3(ಬಿ)()ರ ರೀತ್ಯಾ ಇಲಾಖೆಯ ಅಧಿಕಾರಿಗಳು 
ಮತ್ತು ನೌಕರರ ಕರ್ತವ್ಯಗಳ ಸಂಕ್ಸಿಪ್ತ ವಿವರಣೆಗಳ ಹಾಗೂ ತೀರ್ಮಾನ ಕೈಗೊಳ್ಳುವಲ್ಲಿ 
ಅವರು ಅನುಸರಿಸುವ ಕಾರ್ಯ ವಿಧಾನ. 
1. ಆರಕ್ಷಕ ಮಹಾ ನಿರ್ದೇಶಕರು ಹಾಗೂ ಗೃಹರಕ್ಸಕ ದಳದ ಮಹಾ ಸಮಾದೇಷ್ಟರು ಹಾಗೂ ನಿರ್ದೇಶಕರು 
ಪೌರರಕ್ಸಣೆ 
ಇಲಾಖೆಯ ಮುಖ್ಯಸ್ಥರಾದ ಆರಕ್ಷಕ ಮಹಾ ನಿರ್ದೇಶಕರು ಮತ್ತು ಗೃಹರಕ್ಷಕ ದಳದ ಮಹಾ ಸಮಾದೇಷ್ಟರು 
ಹಾಗೂ ನಿರ್ದೇಶಕರು, ಪೌರರಕ್ಬಣೆ ಇವರು ಇಲಾಖೆಯ ನಿಯಂತ್ರಣ ಹಾಗೂ ಮೇಲ್ವಿಚಾರಣೆ ಅಧಿಕಾರಿಗಳಾಗಿರುತ್ತಾರೆ. 
ಸರ್ಕಾರ ಕಾಲಕಾಲಕ್ಕೆ ನಿಗದಿಗೊಳಿಸಿದ ಅಧಿಕಾರ ವ್ಯಾಪ್ತಿಗೆ ಅನುಗುಣವಾಗಿ ಇಲಾಖೆಯ ಆಡಳಿತಾತ್ಮಕ ಹಾಗೂ ಹಣಕಾಸಿನ 
ವ್ಯವಹಾರಗಳಿಗೆ ಮಂಜೂರಾತಿ ನೀಡುವ ಪೂರ್ಣಾವಧಿಕಾರವನ್ನು ಹೊಂದಿರುತ್ತಾರೆ. 
2. ಐ.ಜಿ.ಪಿ ಹಾಗೂ ಅಪರ ಮಹಾ ಸಮಾದೇಷ್ಯರು, ಗೃಹರಕ್ಸಕ ದಳ ಹಾಗೂ ಅಪರ ನಿರ್ದೇಶಕರು, ಪೌರರಕ್ಸಣೆ. 
ಗೃಹರಕ್ಸಕ ಮತ್ತು ಪೌರರಕ್ಸಣಾ ಇಲಾಖೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಇವರು ಇಲಾಖಾ ಮುಖ್ಯಸ್ಥರಿಗೆ 
ಸಹಾಯಕರಾಗಿರುತ್ತಾರೆ. 
3, ಉಪ ಮಹಾ ಸಮಾದೇಷ್ಟರು, ಗೃಹರಕ್ಸಕ ದಳ ಹಾಗೂ ಉಪ ನಿರ್ದೇಶಕರು, ಪೌರರಕ್ಸಣೆ. 
ಉಪ ಮಹಾ ಸಮಾದೇಷ್ಟರು, ಗೃಹರಕ್ಷಕ ದಳ ಇವರು ಸಿಬ್ಬಂದಿಗಳ ನಿಯಂತ್ರಣ ಹಿರಿಯ ಅಧಿಕಾರಿಗಳಾಗಿದ್ದು, 
ಮಾನ್ಯ ಕಮಾಂಡೆಂಟ್‌ ಜನರಲ್‌ರವರ ಅಧೀನದಲ್ಲಿ ಇಲಾಖೆಯ ಕರ್ತವ್ಯಗಳನ್ನು ಸುಸೂತ್ರವಾಗಿ ನಡೆಸಿಕೊಂಡು ಹೋಗುವ 
ಹೊಣೆಗಾರಿಕೆ ಇವರ ಮೇಲಿದ್ದು, ಇಲಾಖೆಯ ಆಡಳಿತ ಮತ್ತು ದಕ್ಷತೆಯ ಗುಣಮಟ್ಟವನ್ನು ಹೆಚ್ಚಿಸುವ ಹಾಗೂ ಸರ್ಕಾರದ 
ಯೋಜನೆಗಳನ್ನು ಅನುಷ್ಕಾನಗೊಳಿಸುವ ಜವಾಬ್ದಾರಿ ಅಧಿಕಾರಿಯಾಗಿರುತ್ತಾರೆ. 
4. ಸಮಾದೇಷ್ಟರು, ಗೃಹರಕ್ಸಕ ಹಾಗೂ ಪೌರ ರಕ್ಬಣಾ ತರಬೇತಿ ಮಹಾ ವಿದ್ಯಾಲಯ, ಬೆಂಗಳೂರು. 
ಸಮಾದೇಷ್ಟರು, ಗೃಹರಕ್ಷಕ ಹಾಗೂ ಪೌರ ರಕ್ಸಣಾ ತರಬೇತಿ ಮಹಾ ವಿದ್ಯಾಲಯದ ನಿಯಂತ್ರಣಾಧಿಕಾರಿಗಳಾಗಿದ್ದು, 
ತರಬೇತಿ ಮಹಾ ವಿದ್ಯಾಲಯವನ್ನು ಉತ್ತಮವಾಗಿ ನಡೆಸಿಕೊಂಡು ಹೋಗಲು ಜವಾಬ್ದಾರರಾಗಿರುತ್ತಾರೆ. ಗೃಹರಕ್ಷಕ ದಳದ 
ಮಹಾ ಸಮಾದೇಷ್ಟರು ಹಾಗೂ ಉಪ ಸಮಾದೇಷ್ಟರ ನಿರ್ದೇಶನಕ್ಕೆ ಒಳಪಟ್ಟು ಕಾರ್ಯ ನಿರ್ವಹಿಸುತ್ತಾರೆ. ವರ್ಷದಲ್ಲಿ 
ನಡೆಸಬೇಕಾದ ತರಬೇತಿ ಕಾರ್ಯಕ್ರಮ ಪಟ್ಟಿಯನ್ನು ತಯಾರಿಸುವುದು, ಕಾಲೇಜಿಗೆ ಅಗತ್ಯವಾದ ತರಬೇತಿ ಸಾಮಗ್ರಿಗಳ 
ಖರೀದಿ, ಕೇಂದ್ರ ಕಚೇರಿ ಕಟ್ಟಡ ಹಾಗೂ ವಾಚನಾಲಯದ ನಿರ್ವಹಣೆ, ಹೊರರಾಜ್ಯದಲ್ಲಿ ನಡೆಸಲ್ಪಡುವ ತರಬೇತಿಗೆ 
ಬೋಧಕರ ನಿಯೋಜನೆ, ರಾಷ್ಟ್ರೀಯ ಹಬ್ಬಗಳ ಆಚರಣೆಗೆ ವ್ಯವಸ್ಥೆ ಮಾಡುವುದು, ಗೃಹರಕ್ಸಕರ ತರಬೇತಿ 
ಭೋಜನಾಲಯದ ಉಸ್ತುವಾರಿ, ಮಾಡಲ್‌ ರೂಂ ಹಾಗೂ ಮೈದಾನದ ಸ್ವಚ್ಛತೆ ಕಾಪಾಡುವುದು ಸೇರಿದಂತೆ ತರಬೇತಿ 
ಕಾಲೇಜಿನ ಬೋಧಕ ವರ್ಗದವರು ಶಿಸ್ತು ಕಾಪಾಡಿಕೊಂಡು ಹೋಗಲು ತಿಳುವಳಿಕೆ ನೀಡುತ್ತಿರುತ್ತಾರೆ. 
5. ಉಪ ಸಮಾದೇಷ್ಟರು ತರಬೇತಿ ಮಹಾ ವಿದ್ಯಾಲಯ: 
ಗೃಹರಕ್ಸಕ ಹಾಗೂ ಪೌರ ರಕ್ಬಣಾ ತರಬೇತಿ ವಿದ್ಯಾಲಯದ ಉಸ್ತುವಾರಿ ನೋಡಿಕೊಳ್ಳಲು ಸಮಾದೇಷ್ಟರ 
ಅಧೀನದಲ್ಲಿ ಉಪ ಸಮಾದೇಷ್ಟರು ಕಾರ್ಯ ನಿರ್ವಹಿಸುತ್ತಿದ್ದಾರೆ. 
6. ಸಹಾಯಕ ಆಡಳಿತಾಧಿಕಾರಿಗಳು: 
ಕೇಂದ್ರ ಕಚೇರಿಯ ಎಲ್ಲಾ ವಿಭಾಗಗಳ ಕಡತವನ್ನು ಪರಿಶೀಲಿಸಿ ಮೇಲ್ಪಟ್ಟ ಅಧಿಕಾರಿಗಳಿಗೆ ತಮ್ಮ ಟಿಪ್ಪಣಿಯೊಂದಿಗೆ 
ಕಳುಹಿಸಲ್ಪಡುವ ಜವಾಬ್ದಾರಿ ಹೊಂದಿರುತ್ತಾರೆ. ಅಲ್ಲದೆ ಟಪಾಲು ಹಾಗೂ ಕಡತಗಳ ಬಾಕಿ ವಿವರದ ಪರಿಶೀಲನೆ ನಡೆಸುವ 
ಜವಾಬ್ದಾರಿ ಹೊಂದಿರುತ್ತಾರೆ. 
7. ಲೆಕ್ಕಾಧಿಕಾರಿಗಳು: 
ಕೇಂದ್ರ ಕಚೇರಿಯಲ್ಲಿ ರಾಜ್ಯ ಲೆಕ್ಕ ಪತ್ರ ಇಲಾಖೆಯಿಂದ ನಿಯೋಜನೆಗೊಂಡ ಒಬ್ಬ ಲೆಕ್ಕಾಧಿಕಾರಿಗಳು ಕರ್ತವ್ಯ 
ನಿರ್ವಹಿಸುತ್ತಿದ್ದು, ಎಲ್ಲಾ ಜಿಲ್ಲೆಗಳಿಂದ ಸ್ವೀಕೃತಗೊಂಡ ಪ್ರತಿಯೊಂದು ಬಿಲ್‌ಗಳನ್ನು ಪರಿಶೀಲಿನಿ ಮೇಲು ರುಜುವಿಗೆ 
ಕಳುಹಿಸಿಕೊಡುತ್ತಾರೆ. ಅಲ್ಲದೆ ಎಲ್ಲಾ ಜಿಲ್ಲೆಗಳ ಲೆಕ್ಕ ತಪಾಸಣಾ ಕಾರ್ಯವನ್ನು ಕೈಗೊಳ್ಳುವ ಜವಾಬ್ದಾರಿ ಹೊಂದಿರುತ್ತಾರೆ. 
ಇಲಾಖೆಗೆ ವಿವಿಧ ಬಾಬ್ತುಗಳಲ್ಲಿ ಅವಶ್ಯಕತೆ ಇರುವ ಅನುದಾನದ ಬಿಡುಗಡೆ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವುದು 
ಹಾಗೂ ಸರ್ಕಾರದಿಂದ ಬಿಡುಗಡೆಗೊಳಿಸಲಾದ ಅನುದಾನ ವೆಚ್ಚದ ಬಗ್ಗೆ ಸರ್ಕಾರಕ್ಕೂ ಹಾಗೂ ಇಲಾಖಾ ಮುಖ್ಯಸ್ಥರಿಗೂ 
ಮಾಹಿತಿ ನೀಡುವ ಜವಾಬ್ದಾರಿಯೊಂದಿಗೆ ಲೆಕ್ಕ ಪತ್ರ ವಿಭಾಗದ ನಿರ್ವಹಣಾ ಜವಾಬ್ದಾರಿಯು ಇವರ ಮೇಲಿರುತ್ತದೆ. 


೮೩೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ಭಾಗ - ೩ 





8. ಅಧೀಕ್ಸಕರು: 

ಕೇಂದ್ರ ಕಚೇರಿಯ ಸಿಬ್ಬಂದಿ ವಿಭಾಗ, ಆಡಳಿತ ವಿಭಾಗ, ಉಗ್ರಾಣ ವಿಭಾಗ, ಲೆಕ್ಕಪತ್ರ ವಿಭಾಗ ಹಾಗೂ ಆಡಿಟ್‌ 
ವಿಭಾಗಗಳಿಗೆ ಸಂಬಂಧಿಸಿದಂತೆ ಒಟ್ಟು 5 ಜನ ಅಧೀಕ್ಸಕರು ಕೆಲಸ ನಿರ್ವಹಿಸುತ್ತಿದ್ದಾರೆ. ಹೀಗೆ ಕರ್ತವ್ಯ ನಿರ್ವಹಿಸುತ್ತಿರುವ 
ಅಧೀಕ್ಸಕರುಗಳು ಅವರಿಗೆ ವಹಿಸಲಾಗಿರುವ ವಿಭಾಗಗಳಿಗೆ ಸಂಬಂಧಿಸಿದ ಟಿಪಾಲುಗಳನ್ನು ಸ್ವೀಕರಿಸಿ, ಸಂಬಂಧಿಸಿದ ಕಾರ್ಯ 
ನಿರ್ವಾಹಕರಿಗೆ ವಿತರಿಸುವುದು, ವಿಷಯ ನಿರ್ವಾಹಕರು ಮಂಡಿಸಲಾಗುವ ಕಡತಗಳನ್ನು ಪರಿಶೀಲಿಸಿ ಟಿಪ್ಪಣಿಯೊಂದಿಗೆ 
ಮೇಲಧಿಕಾರಿಗಳಿಗೆ ಮಂಡಿಸುವುದು, ಅವರ ವಿಭಾಗಗಳಿಗೆ ಸಂಬಂಧಿಸಿದ ಮಾಹಿತಿ ಹಾಗೂ ಅಂಕಿ ಅಂಶಗಳನ್ನು 
ಅಧಿಕಾರಿಗಳಿಗೆ. ಒದಗಿಸುವುದು ಹಾಗೂ ಅಧಿಕಾರಿಗಳು ವಹಿಸಿಕೊಡಲಾಗುವ ಇತರೇ ಕರ್ತವ್ಯಗಳನ್ನು ನಿರ್ವಹಿಸುವ 
ಜವಾಬ್ದಾರಿ ಹೊಂದಿರುತ್ತಾರೆ. 
9. ಪ್ರಥಮ:ದ್ಧಿತೀಯ ದರ್ಜೆ ಸಹಾಯಕರು: 

ಕೇಂದ್ರ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪ್ರಥಮ ದರ್ಜೆ ಸಹಾಯಕರು ಹಾಗೂ ದ್ವಿತೀಯ ದರ್ಜೆ 
ಸಹಾಯಕರು ಇವರುಗಳಿಗೆ ವಿವಿಧ ವಿಭಾಗಗಳ ಕೆಲಸ ಕಾರ್ಯಗಳನ್ನು ಹಂಚಿಕೆ ಮಾಡಲಾಗಿದ್ದು, ಅವರುಗಳಿಗೆ ಸಂಬಂಧಿಸಿದ 
ಟಪಾಲುಗಳನ್ನು ಸ್ವೀಕರಿಸಿ, ಪರಿಶೀಲಿಸಿ ಟಿಪ್ಪಣಿಯೊಂದಿಗೆ ಕಡತವನ್ನು ವಿಭಾಗದ ಅಧೀಕ್ಸಕರಿಗೆ ಮಂಡಿಸುವುದು. ಅವರಲ್ಲಿನ 
ಬಾಕಿ ಕಡತ ಟಪಾಲುಗಳ ವಿವರಗಳನ್ನು ನೀಡುವುದು ಹಾಗೂ ಅಧಿಕಾರಿಗಳು ವಹಿಸಲಾಗುವ ಇತರೆ ಕೆಲಸ ಕಾರ್ಯಗಳನ್ನು 
ನಿರ್ವಹಿಸುತ್ತಿದ್ದಾರೆ. 

ಎಂ.ಡಿ.ಸಿಂಹ, ಐಪಿಎಸ್‌ 
ಆರಕ್ಸಕ ಮಹಾ ನಿರ್ದೇಶಕರು, ಗೃಹರಕ್ಸಕ ದಳದ ಮಹಾ 
ಸಮಾದೇಷ್ಟರು ಮತ್ತು ನಿರ್ದೇಶಕರು, ಪೌರರಕ್ಸಣೆ. 
ಕರ್ನಾಟಕ ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮ 2000ರ ನಿಯಮ 3(ಬಿ)(111)ರ ರೀತ್ಯಾ ಇಲಾಖೆಯ ಪ್ರಕಾರ್ಯಗಳನ್ನು 
ನಿರ್ವಹಿಸುವಲ್ಲಿ ಪ್ರಾಧಿಕಾರವು ರೂಪಿಸಿರುವ ಗುಣಮಟ್ಟಗಳ ಪ್ರಕಟಣೆ. 

ತರಬೇತಿ ಮಹಾ ವಿದ್ಯಾಲಯ: 

ಗೃಹರಕ್ಷಕ ಹಾಗೂ ಪೌರರಕ್ಟಣಾ ತರಬೇತಿ ಮಹಾ ವಿದ್ಯಾಲಯದ ನಿಯಂತ್ರಣಾಧಿಕಾರಿಗಳಾಗಿ ಸಮಾದೇಷ್ಟರು 
ಕಾರ್ಯ ನಿರ್ವಹಿಸುತ್ತಾರೆ. ವಿದ್ಯಾಲಯವು ಪೊಲೀಸ್‌ ಅಧೀಕ್ಬಕರು:ಮೇಜರ್‌ ಶ್ರೇಣಿಯನ್ನು ಒಳಗೊಂಡ ಸಮಾದೇಷ್ಟರ 
ಮೇಲ್ವಿಚಾರಣೆ ಹೊಂದಿದ್ದು, ಬೋಧಕ ಹಾಗೂ ಸೈನಿಕ ವೃಂದದವರು ಇವರಿಗೆ. ಸಹಾಯಕರಾಗಿರುತ್ತಾರೆ. ಈ ತರಬೇತಿ 
ಸಂಸ್ಥೆಯು ಜಿಲ್ಲೆಗಳಿಂದ ಆಯ್ಕೆಗೊಂಡು ನಿಯೋಜಿತರಾದ ಗೃಹರಕ್ಷಕ ಸದಸ್ಯರಿಗೆ ಹಾಗೂ ಇತರೆ ಇಲಾಖೆಗಳ 
ಉದ್ಯೋಗಿಗಳಿಗೆ ವಿವಿಧ ವಿಷಯಗಳಾದ ರಕ್ಸಣೆ, ಪ್ರವಾಹ ರಕ್ಸಣೆ, ಅಗ್ನಿಶಮನ, ಬೋಧಕರು:ಸಹಾಯಕ ಬೋಧಕರ ಪುನರ್‌ 
ವ್ಯಾಸಂಗ ತರಬೇತಿ, ಅಂಶಕಾಲಿಕ ಬೋಧಕರ ತರಬೇತಿ, ಮುಂದಾಳತ್ವ ತರಬೇತಿ, ನಿಸ್ಸಂತು ತರಬೇತಿ, ಪ್ರಥಮ ಚಿಕಿತ್ಸೆ 
ತರಬೇತಿ ನೀಡಲಾಗುತ್ತಿದೆ. 
ಇಲಾಖೆಯ ಗುಣಮಟ್ಟ ಸುಧಾರಣೆಗಾಗಿ ಕೈಗೊಂಡಿರುವ ಕ್ರಮಗಳು: 
ಗೃಹರಕ್ಸಕ ದಳ: 
1. ಸಮಾದೇಷ್ಟರ ನೇಮಕಾತಿ: 

ಗೃಹರಕ್ಸಕ ಕಾಯ್ದೆ ಹಾಗೂ ನಿಯಮಗಳಿಗೆ ಅನುಗುಣವಾಗಿ ಗೌರವ ಸಮಾದೇಷ್ಯರುಗಳನ್ನು ನೇಮಕ 
ಮಾಡಲಾಗುತ್ತಿದ್ದು, ಸಮಾದೇಷ್ಟರ ಹುದ್ದೆಗಳು ಭರ್ತಿಯಾಗದ ಜಿಲ್ಲೆಗಳಲ್ಲಿ ವೇತನ ಪಡೆಯುವ ಉಪ ಸಮಾದೇಷ್ಟರುಗಳ 
ಪ್ರಭಾರ ಸಮಾದೇಷ್ಟರ ಹುದ್ದೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುತ್ತಾರೆ. 
2. ಗೃಹರಕ್ಸಕ ಸಂಖ್ಯಾಬಲವನ್ನು ಪೂರ್ಣ ಪ್ರಮಾಣದಲ್ಲಿ ಭರ್ತಿ ಮಾಡುವುದು: 

ರಾಜ್ಯದಲ್ಲಿನ ಒಟ್ಟು ಗೃಹರಕ್ಷಕ ಸಂಖ್ಯಾಬಲವನ್ನು 18700ಕ್ಕೆ ನಿಗದಿಗೊಳಿಸಲಾಗಿದ್ದು, ಪ್ರಸ್ತುತ ವಾಸ್ತವಿಕ ಸಂಖ್ಯಾಬಲ 
17497 ಇರುತ್ತದೆ. ಪೂರ್ಣ ಪ್ರಮಾಣದಲ್ಲಿ ಸಂಖ್ಯಾಬಲವನ್ನು ಭರ್ತಿಮಾಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ. 
3. ಕರ್ತವ್ಯ ನಿಯೋಜನೆ: 

ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು, ಬಂದೋಬಸ್ಕ್‌ ಕರ್ತವ್ಯ ಸಾರ್ವತ್ರಿಕ ಚುನಾವಣೆಗಳ ನಿರ್ವಹಣಾ 
ಬಂದೋಬಸ್ತ್‌, ಕಳವು, ಬೆಂಕಿ ಆರಿಸುವಿಕೆ, ಜಾತ್ರೆಗಳು ಮತ್ತು ಉತ್ಸವಗಳು, ಭೂಕಂಪ, ಪ್ರವಾಹ ಇವೇ ಮೊದಲಾದ 
ಸಂದರ್ಭಗಳಲ್ಲಿ ಪೊಲೀಸರೊಂದಿಗೆ ಬೆರೆತು ಕರ್ತವ್ಯ ನಿರ್ವಹಿಸಲು ಉತ್ತೇಜನ ನೀಡಲಾಗುತ್ತಿದೆ. 
4. ಜಿಲ್ಲಾ ಮಟ್ಟದಲ್ಲಿ ತರಬೇತಿ ಶಿಬಿರ: 

ಗೃಹರಕ್ಸಕರಿಗೆ ಹೆಚ್ಚಿನ ತಿಳುವಳಿಕೆ ಮೂಡಿಸಲು ಜಿಲ್ಲಾ ಮಟ್ಟದಲ್ಲಿ ಮೂಲ ಹಾಗೂ ವಾರ್ಷಿಕ ತರಬೇತಿ 
ಶಿಬಿರವನ್ನು ವ್ಯವಸ್ಥೆಗೊಳಿಸಲು ಅನುವು ಮಾಡಿಕೊಡಲಾಗಿದೆ. 
5. ದೃಹರಕ್ಸಕರ ಕಲ್ಯಾಣ ನಿಧಿ: 

ಗೃಹರಕ್ಸಕರು ಹಾಗೂ ಅವರ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ವೈದ್ಯಕೀಯ ಚಿಕಿತ್ಸೆಗಾಗಿ ಗೃಹರಕ್ಬಕ ಕಲ್ಯಾಣ 
ನಿಧಿಯಿಂದ ಧನ ಸಹಾಯ ಮಾಡಲಾಗುತ್ತಿದೆ. 
6. ಅಧಿಕೃತ ಅಂತರ್‌ಜಾಲ ವೆಬ್‌ ಸೈಟ್‌: 

ಜನ ಸಾಮಾನ್ಯರು ಹಾಗೂ ಸರ್ಕಾರೇತರ ಸಂಸ್ಥೆಗಳು ಸುಲಭವಾಗಿ ಮಾಹಿತಿಯನ್ನು ಪಡೆಯಲು ಸಾಧ್ಯವಾಗುವಂತೆ 
ಅಧಿಕೃತ ಅಂತರ ಜಾಲ ವೆಬ್‌ ಸೈಟ್‌ ಒಂದನ್ನು ಈ ನಿರ್ದೇಶನಾಲಯದಲ್ಲಿ ಸೃಜಿಸಲಾಗಿದೆ. 
7. ಪದಕಗಳ ನೀಡಿಕೆ: 

ಇಲಾಖೆಯಲ್ಲಿನ ಗೌರವ ಗೃಹರಕ್ಸಕ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಅವರ ವಿಶಿಷ್ಟ ಸೇವೆ ಹಾಗೂ 
ಶ್ಲಾಘನೀಯ ಸೇವೆಗಳನ್ನು ಪರಿಗಣಿಸಿ, ಗಣರಾಜ್ಯೋತ್ಸವ ಹಾಗೂ ಸ್ವಾತಂತ್ರೋತ್ಸವ ಸಂದರ್ಭಗಳಲ್ಲಿ ರಾಷ್ಟ್ರಪತಿಗಳಿಂದ 
ಅನುಮೋದಿತ ಗೃಹರಕ್ಸಕ ಹಾಗೂ ಪೌರರಕ್ಸಣಾ ವಿಶಿಷ್ಠ ಸೇವಾ ಹಾಗೂ ಶ್ಲಾಘನೀಯ ಸೇವಾ ಪದಕಗಳನ್ನು ನೀಡಿ 
ಗೌರವಿಸಲಾಗುತ್ತಿದೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ೮೩೭ 





ಪೌರ ರಕ್ಷಣೆ: 

ಪೌರರಕ್ಟಣಾ ಸಂಸ್ಥೆಯು ಕರ್ನಾಟಕದಲ್ಲಿ 1963 ರಲ್ಲಿ ಅಸ್ಥಿತ್ವಕ್ಕೆ ಬಂದಿತು. ಇದು ಸ್ವಯಂ ಸೇವಕ ಸಂಸ್ಥೆಯಾಗಿದ್ದು, 
ಗೃಹರಕ್ಸಕ ಸಂಸ್ಥೆಯ ಮಾದರಿಯಲ್ಲಿಯೆ ರಚೆತಗೊಂಡಿದೆ. ಈ ಸಂಸ್ಥೆಯು ಪೌರರಕ್ಸಣಾ ಸ್ವಯಂ ಸೇವಕರನ್ನು ಹಾಗೂ ಅಲ್ಪ 
ಪ್ರಮಾಣದ ಪೂರ್ಣಕಾಲಿಕ ವೇತನ ಪಡೆಯುವ ಸಿಬ್ಬಂದಿಯನ್ನು ಒಳಗೊಂಡಿದೆ. ಸಂಸ್ಥೆಗೆ ಡಿಜಿಪಿ ಶ್ರೇಣಿಯ ನಿರ್ದೇಶಕರು 
ಮುಖ್ಯಸ್ಥರಾಗಿದ್ದು, ಇವರಿಗೆ ಡಿಜಿಪಿ ಶ್ರೇಣಿಯಲ್ಲಿ ಹೆಚ್ಚುವರಿ ನಿರ್ದೇಶಕರು ಹಾಗೂ ಎಸ್‌.ಪಿ.ಶ್ರೇಣಿಯ ಉಪ ನಿರ್ದೇಶಕರು 
ಹಾಗೂ ಇತರ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಸಹಾಯಕರಾಗಿರುತ್ತಾರೆ. 

ಸಂಸ್ಥೆಯ ನಿರ್ದೇಶಕರು, ಬೆಂಗಳೂರು ನಗರದ ಪೌರರಕ್ಟಣಾ ನಿಬಂಧಕರಾಗಿರುತ್ತಾರೆ. ಕರ್ನಾಟಕ ರಾಜ್ಯದಲ್ಲಿ 
ಬೆಂಗಳೂರು ನಗರ, ಉತ್ತರ ಕನ್ನಡ ಜಿಲ್ಲೆಯ ಮಲ್ಲಾಪುರ ಹಾಗೂ ರಾಯಚೂರು ಜಿಲ್ಲೆಯ ಶಕ್ತಿನಗರ ಪೌರರಕ್ಟಣಾ 
ಪಟ್ಟಣಗಳಾಗಿವೆ. 

ಪ್ರಾಧಿಕಾರ ರೂಪಿಸಿರುವ ಕಾರ್ಯಕ್ರಮಗಳು: 

1. ಇಲಾಖೆಯು ಸ್ವಯಂ ಸೇವಕರನ್ನು ಭರ್ತಿ ಮಾಡಿಕೊಂಡು ಅವರಿಗೆ ಮೂಲ ರಕ್ಸಣಾ ತರಬೇತಿ ಹಾಗೂ ಸಂಪರ್ಕ, 
ಅಗ್ನಿಶಾಮಕ ಸೇವೆ, ರೆಸ್ಕ್ಯೂ ಇವೇ ಮೊದಲಾದ ವಿಷಯಗಳಲ್ಲಿ ಪ್ರಗತಿ ಪರ ತರಬೇತಿ ನೀಡಲಾಗುತ್ತಿದೆ. 

2 ಇಲಾಖೆಯು ಅರ್ಪಣಾ ಮನೋಭಾವವುಳ್ಳ ಸ್ವಯಂ ಸೇವಕರ ಮೂಲಕ ವಾಯುದಾಳಿ, ಯುದ್ಧ ಹಾಗೂ ಪ್ರಕೃತಿ 
ವಿಕೋಪ ಹಾಗೂ ಇನ್ನಿತರ ವಿಷಮ ಪರಿಸ್ಥಿತಿಗಳಲ್ಲಿ ನಾಗರಿಕರಿಗೆ ಸಹಾಯ ಒದಗಿಸುತ್ತದೆ. 

ತಿ ಇಲಾಖೆಯು ಜನ ಸಾಮಾನ್ಯರಿಗೆ ಭೂಕಂಪ, ಪ್ರವಾಹ, ಕಟ್ಟಡ ಕುಸಿತ ಇವೇ ಮೊದಲಾದ ಸಂಕಷ್ಟಗಳ 
ಸನ್ನಿವೇಶದಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಪರಿಹಾರ ಒದಗಿಸಿ ರಕ್ಸಣೆಯನ್ನು ನೀಡುತ್ತದೆ. 

4. ಆರೋಗ್ಯ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಅಗ್ನಿಶಾಮಕ ಸೇವಾ ಇಲಾಖೆ, ಮೊದಲಾದ ಇಲಾಖೆಗಳು ಹಾಗೂ 
ಸಮಾಜ ಸೇವಾ ಘಟಿಕಗಳನ್ನು ಸಂಘಟಿಸಿ ತುರ್ತು ಪರಿಸ್ಥಿತಿಗಳಲ್ಲಿ ಅತ್ಯಾವಶ್ಯಕ ಸೇವೆಯನ್ನು ಒದಗಿಸಲು ಸಹಕಾರ 
ನೀಡುತ್ತದೆ. 

5. ಕರ್ನಾಟಿಕ ರಾಜ್ಯದಲ್ಲಿ ಪೌರರಕ್ಟಣಾ ಸಂಸ್ಥೆಯ ವ್ಯಾಪ್ತಿಯು ಬೆಂಗಳೂರು ನಗರ, ಉತ್ತರ ಕನ್ನಡ ಜಿಲ್ಲೆಯ ಮಲ್ಲಾಪುರ 
ಹಾಗೂ ರಾಯಚೂರು ಜಿಲ್ಲೆಯ ಶಕ್ತಿನಗರಕ್ಕೆ ಮಾತ್ರ ಸೀಮಿತಗೊಂಡಿದೆ. 

6. ಇಲಾಖೆಯು ವ್ಯಾಪಕ ಪ್ರಚಾರವನ್ನು ಕೈಗೊಳ್ಳುವ ಮೂಲಕ ಸಂಸ್ಥೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಯಂ ಸೇವಕರನ್ನು 
ಭರ್ತಿ ಮಾಡಿಕೊಳ್ಳುವ ಪ್ರಯತ್ನ ನಡೆಸಿದೆ. 

7. ಪೌರರಕೃಣಾ ಸ್ವಯಂ ಸೇವಕರಿಗೆ ಬೆಂಗಳೂರಿನ ಗೃಹರಕ್ಸಕ ಮತ್ತು ಪೌರರಕೃಣಾ ಮಹಾ ವಿದ್ಯಾಲಯದಲ್ಲಿ 
ಗೃಹರಕ್ಸಕರೊಂದಿಣೆ ತರಬೇತಿಯನ್ನು ನೀಡಲಾಗುತ್ತಿದೆ. 

8. ಪೌರರಕ್ಟಣಾ ಪಟ್ಟಣಗಳಲ್ಲಿ ಆಕಸ್ಮಿಕ ಸನ್ನಿವೇಶಗಳ ಬಗ್ಗೆ ಮುನ್ನೆಚ್ಚರಿಕೆ ನೀಡಲು ನಿರ್ದಿಷ್ಟ ಪ್ರದೇಶಗಳಲ್ಲಿ ಪೌರರಕ್ಟಣಾ 
ಸೈರನ್‌ಗಳನ್ನು ಅಳವಡಿಸಲಾಗಿದೆ. 

ಎಂ.ಡಿ.ಸಿಂಹ, ಐಪಿಎಸ್‌ 
ಆರಕ್ಸಕ ಮಹಾ ನಿರ್ದೇಶಕರು, ಗೃಹರಕ್ಸಕ ದಳದ ಮಹಾ 
ಸಮಾದೇಷ್ಟರು ಮತ್ತು ನಿರ್ದೇಶಕರು, ಪೌರರಕ್ಟಣೆ. 
ಕರ್ನಾಟಕ ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮ 2000ರ ನಿಯಮ 3(ಬಿ)(1೪)ರ ರೀತ್ಯಾ ಮಾಹಿತಿಯನ್ನು 
ಪಡೆಯುವುದಕ್ಕಾಗಿ ನಾಗರಿಕರಿಗೆ ಅನುಕೂಲತೆಗಳ ವಿವರಗಳ ಪ್ರಕಟಣೆ 

1. ಸಾಮಾನ್ಯ ವಿವರ: 

(1) ಈ ಇಲಾಖೆಯು ಮೂರು ಹಂತಗಳ ಸಾರ್ವಜನಿಕ ಪ್ರಾಧಿಕಾರಗಳನ್ನು ಹೊಂದಿದ್ದು ವಿವರ ಈ ಕೆಳಕಂಡಂತಿದೆ. 

(ಅ) ಜಿಲ್ಲಾ ಮಟ್ಟಿದಲ್ಲಿನ ಗೃಹರಕ್ಸಕ ದಳದ ಎಲ್ಲಾ ಜಿಲ್ಲಾ ಸಮಾದೇಷ್ಟರುಗಳು. 

(ಆ) ರಾಜ್ಯ ಮಟ್ಟದಲ್ಲಿನ ಸಮಾದೇಷ್ಟರು, ಗೃಹರಕ್ಸಕ ದಳ ಮತ್ತು ಪೌರರಕ್ಸಣಾ ತರಬೇತಿ ಮಹಾ 
ವಿದ್ಯಾಲಯ, ಬೆಂಗಳೂರು. 

(ಇ) ಗೃಹರಕ್ಸಕ ದಳ ಹಾಗೂ ಪೌರರಕ್ಬ್ಟಣಾ ಕೇಂದ್ರ ಕಚೇರಿಗೆ. ಸಂಬಂಧಿಸಿದಂತೆ ಉಪ ಮಹಾ 
ಸಮಾದೇಷ್ಟರು, ಗೃಹರಕ್ಸಕ ದಳ ಹಾಗೂ ಉಪ ನಿರ್ದೇಶಕರು ಪೌರರಕ್ಸಣೆ, ಕರ್ನಾಟಿಕ ರಾಜ್ಯ, 
ಬೆಂಗಳೂರು ಇವರು ಸಾರ್ವಜನಿಕ ಪ್ರಾಧಿಕಾರದ ಅಧಿಕಾರಿಗಳಾಗಿರುತ್ತಾರೆ. 

(2) ಕೇಂದ್ರ ಕಚೇರಿ ಹಾಗೂ ಜಿಲ್ಲಾ ಕಚೇರಿ ಕರ್ತವ್ಯದ ಅವಧಿ ಈ ರೀತಿ ಇರುತ್ತದೆ. 
ಬೆಳಿಗ್ಗೆ 10.00 ರಿಂದ 1.30 ಮಧ್ಯಾಹ್ನ 2.15 ರಿಂದ 5.30 
ಊಟದ ವಿರಾಮ ಮಧ್ಯಾಹ್ನ 1.30 ರಿಂದ 2.15 
ತರಬೇತಿ ಮಹಾ ವಿದ್ಯಾಲಯ ಬೆಳಿಗ್ಗೆ 9.30 ರಿಂದ 5.00 ಗಂಟೆ 

ಸಾರ್ವಜನಿಕ ಕುಂದುಕೊರತೆಗಳ ಬಗ್ಗೆ ನೀಡಲಾಗುತ್ತಿರುವ ಪ್ರಾಮುಖ್ಯತೆ: 

1) ಸಾರ್ವಜನಿಕ ಕುಂದುಕೊರತೆಗಳ ಸಂಬಂಧವಾಗಿ ಬರುವ ಅರ್ಜಿಗಳ ಪರಿಶೀಲನೆಗಾಗಿ ಮಾನ್ಯ ಉಪ ಮಹಾ 

ಸಮಾದೇಷ್ಟರು, ಗೃಹರಕ್ಸಕ ದಳ ಹಾಗೂ ಉಪ ನಿರ್ದೇಶಕರು, ಪೌರರಕ್ಟಣೆ ಇವರನ್ನು ಸಮನ್ವಂಯ ಅಧಿಕಾರಿಗಳನ್ನಾಗಿ 

ನೇಮಿಸಲಾಗಿದ್ದು ಈ ಬಗ್ಗೆ ಪತ್ರಿಕೆಗಳಲ್ಲಿ ಸಾರ್ವಜನಿಕ ಪ್ರಕಟಣೆ ನೀಡಲಾಗಿದೆ. 

2) ಸ್ವೀಕರಿಸಲಾದ ಅರ್ಜಿಗಳನ್ನು ಪರಿಶೀಲಿಸಿ, ನಿಯಮಾನುಸಾರ ತುರ್ತಾಗಿ ಕ್ರಮ ಕೈಗೊಂಡು ಅರ್ಜಿದಾರರಿಗೆ ಹಿಂಬರಹವನ್ನು 

ನೀಡಲಾಗುತ್ತಿದೆ. 

3) ಸಾರ್ವಜನಿಕ ದೂರು ವಿಭಾಗದಿಂದ ಬರುವ ದೂರು ಅರ್ಜಿಗಳ ವಿಲೇವಾರಿ ಬಗ್ಗೆ ಮಾಸಿಕ ವರದಿಯನ್ನು ಆಡಳಿತ 

ಸುಧಾರಣೆ ಇಲಾಖೆ, ಸಾರ್ವಜನಿಕ ದೂರು ನಿವಾರಣಾ ವಿಭಾಗಕ್ಕೆ ಪ್ರತಿ ತಿಂಗಳು ಕಳುಹಿಸಿಕೊಡಲಾಗುತ್ತಿದೆ. 


೮೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ಭಾಗ - ೩ 





ಇಲಾಖಾ ರಚನೆ ಪಟ್ಟಿ 
ರಾಜ್ಯ ಮಟ್ಟದಲ್ಲಿ 


ಆರಕ್ಸಕ ಮಹಾ ನಿರ್ದೇಶಕರು, ಗೃಹರಕ್ಸಕ ದಳದ 
ಮಹಾ ಸಮಾದೇಷ್ಟರು ಹಾಗೂ ನಿರ್ದೇಶಕರು 
ಪೌರರಕ್ಟಣೆ 


ಪೊಲೀಸ್‌ ಸ್ರ ನಿರೀಕ್ಷಕರು 
ಹಾಗೂ ಅಪರ ಮಹಾ ಸಮಾದೇಷ್ಟರು ಗೃಹರಕ್ಸಕ ದಳ 
ಹಾಗೂ ಅಪರ ಮಹಾ ನಿರ್ದೇಶಕರು, ಪೌರರಕ್ಟಣೆ. 


್ಕೌಘಘಾಪಾಕಾ ವ್ಯಸನ. 


ಗೃಹರಕ್ಸಕ ದಳದ ಉಪ ಮಹಾ ಸಮಾದೇಷ್ಟರು 
ಸಮಾದೇಷ್ಟರು ಹಾಗೂ ಗೃಹರಕ್ಸಕ ದಳ ಹಾಗೂ ಪೌರರಕ್ಬ್ಟಣಾ 
ಉಪ ನಿರ್ದೇಶಕರು, ಪೌರರಕ್ಷಣೆ ತರಬೇತಿ ಮಹಾ ವಿದ್ಯಾಲಯ. 
ಲೆಕ್ಕಾಧಿಕಾರಿಗಳು ಸಹಾಯಕ ಜಿಲ್ಲಾ ಸಮಾದೇಷ್ಟರು ತರಬೇತಿ ಮಹಾ ವಿದ್ಯಾಲಯ ವಾಹನ ಆರ್ಕೋರರ್‌ 
ಆಡಳಿತಾಧಿಕಾರಿಗಳು ಉಪ ಸಮಾದೇಷ್ಟರು, 
ಲೆಕ್ಕಪತ್ರ ವಿಭಾಗ db ಬೋಧಕರು, 
ಸೈನಿಕ 
ಪೌರರಕ್ಷಣೆ ವಿಭಾಗಗಳು, ಆಡಳಿತ, ಸಿಬ್ಬಂದಿ 
ವಿಭಾಗ ತರಬೇತಿ, ಉಗ್ರಾಣ, ಬೆರಳಚ್ಚು, 


ರವಾನೆ, ಗ್ರೂಪ್‌ “ಡ್ರಿ ಸಿಬ್ಬಂದಿ 
ಎಂ.ಡಿ.ಸಿಂಹ, ಐಪಿಎಸ್‌ 
ಆರಕ್ಸಕ ಮಹಾ ನಿರ್ದೇಶಕರು 
ಗೃಹರಕ್ಟಕ ದಳದ ಮಹಾ ಸಮಾದೇಷ್ಟರು 
ಮತ್ತು ನಿರ್ದೇಶಕರು, ಪೌರರಕ್ಟಣೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ೮೩೯ 





ಜಿಲ್ಲಾ ಮಟ್ಟದಲ್ಲಿ 
ಕರ್ನಾಟಕ ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮ 2000ರ ನಿಯಮ 3(ಬಿ)(11)ರ ರೀತ್ಯಾ ಗೃಹರಕ್ಸಕ ದಳದ ಜಿಲ್ಲಾ 
ಕಚೇರಿಯ ಅಧಿಕಾರಿಗಳು ಮತ್ತು ನೌಕರರ ಕರ್ತವ್ಯಗಳ ಸಂಕ್ಟಿಪ್ತ ವಿವರಣೆಗಳ ಹಾಗೂ ತೀರ್ಮಾನ ಕೈಗೊಳ್ಳುವಲ್ಲಿ 
ಅವರು ಅನುಸರಿಸುವ ಕಾರ್ಯ ವಿಧಾನ ಪ್ರಕಟಣೆ 
ಜಿಲ್ಲಾ ಸಮಾದೇಷ್ಟರು: 

ಪ್ರತಿಯೊಂದು ಜಿಲ್ಲೆಗಳಲ್ಲಿ ಗೃಹರಕ್ಬಕ ದಳದ ಗೌರವ ಸಮಾದೇಷ್ಟರು ಕಚೇರಿಯ ಮುಖ್ಯಸ್ಥರಾಗಿರುತ್ತಾರೆ. 
ಇವರಿಗೆ ಪೂರ್ಣಕಾಲಿಕ ವೇತನ ಪಡೆಯುವ ಉಪ ಸಮಾದೇಷ್ಟರು, ಸಹಾಯಕ ಆಡಳಿತಾಧಿಕಾರಿಗಳು, ಅಧೀಕ್ಸಕರು, 
ಪ್ರಥಮ ದರ್ಜೆ ಸಹಾಯಕರು ಮತ್ತು ಬೋಧಕ ವರ್ಗದವರು ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸುತ್ತಾರೆ. ಇವರಲ್ಲದೆ 
ಗೌರವ ಗೃಹರಕ್ಸಕ ಅಧಿಕಾರಿಗಳಾದ ಸೆಕೆಂಡ್‌ ಇನ್‌ ಕಮಾಂಡ್‌, ಅಡ್ಡುಟೆಂಟ್‌, ಸ್ಟ್ಯಾಫ್‌ ಆಫೀಸರ್‌, ಕಂಪನಿ 
ಕಮಾಂಡರ್‌, ಸೀನಿಯರ್‌ ಪ್ಲಟೂನ್‌ ಕಮಾಂಡರ್‌ ಹಾಗೂ ಪ್ಲಟೂನ್‌ ಕಮಾಂಡರ್‌ ಹುದ್ದೆಯಲ್ಲಿರುವವರು ಸಮಾದೇಷ್ಟರ 
ಕಾರ್ಯಗಳಲ್ಲಿ ನೆರವಾಗುತ್ತಾರೆ. 
ನೇಮಕಾತಿ: 

ಕರ್ನಾಟಕ ಗೃಹರಕ್ಸಕ ಕಾಯ್ದೆ 1962 (ತಿದ್ದುಪಡಿ) 2ಎ ಗೆ ಅನುಗುಣವಾಗಿ ಸಮಾದೇಷ್ಟರ ನೇಮಕಾತಿಗೆ 
ಸಂಬಂಧಿಸಿದಂತೆ ಕೆಲವು ತಿದ್ದುಪಡಿಗಳನ್ನು 2003ರಲ್ಲಿ ಮಾಡಲಾಗಿದ್ದು, ಇದರನ್ವಯ ಸಮಾದೇಷ್ಟರ ನೇಮಕಾತಿಗಾಗಿ 
ಆಯ್ಕೆ ಸಮಿತಿಯನ್ನು ಸರ್ಕಾರವು ರಚಿಸಲ್ಪಟ್ಟಿರುತ್ತದೆ. ರಚಿಸಲ್ಪಟ್ಟ ಸಮಿತಿಯಲ್ಲಿ ಈ ಕೆಳಕಂಡ ಅಧಿಕಾರಿಗಳು 
ಇರುತ್ತಾರೆ. 

(1) ಕಾರ್ಯದರ್ಶಿಗಳು, ಗೃಹ ಮತ್ತು ಸಾರಿಗೆ ಇಲಾಖೆ. 

(2) ಆರಕ್ಸಕ ಮಹಾ ನಿರ್ದೇಶಕರು, ಗೃಹರಕ್ಸಕ ದಳದ ಮಹಾ ಸಮಾದೇಷ್ಟರು ಮತ್ತು ನಿರ್ದೇಶಕರು, 

ಪೌರರಕ್ಟಣೆ. 

(3) ಉಪ ಮಹಾ ಸಮಾದೇಷ್ಟರು, ಗೃಹರಕ್ಬ್ಟಕ ದಳ ಹಾಗೂ ಉಪ ನಿರ್ದೇಶಕರು, ಪೌರರಕ್ಬ್ಟಣೆ. 
ಸಮಾದೇಷ್ಟರ ಹುದ್ದೆಗೆ ನೇಮಕಾತಿ ಮಾಡಲ್ಪಡುವ ವ್ಯಕ್ತಿಗೆ ಇರಬೇಕಾದ ಅರ್ಹತೆ ಹಾಗೂ ನಿಬಂಧನೆಗಳು: 

ಕರ್ನಾಟಕ ಗೃಹರಕ್ಷಕ ದಳ (ತಿದ್ದುಪಡಿ) ನಿಯಮ 2003 (3ಎ)ನಲ್ಲಿ ಸಮಾದೇಷ್ಟರುಗಳ ಹುದ್ದೆಗೆ ನೇಮಕಾತಿ 
ಮಾಡಲ್ಪಡುವ ವ್ಯಕ್ತಿಗೆ ಇರಬೇಕಾದ ವಿದ್ಯಾರ್ಹತೆ ಹಾಗೂ ನಿಬಂಧನೆಗಳ ಬಗ್ಗೆ ತಿಳಿಸಲಾಗಿದೆ. 

(1) ಜಿಲ್ಲೆಯಲ್ಲಿ ಜವಾಬ್ದಾರಿ ಸ್ಥಾನವನ್ನು ಹೊಂದಿದವನಾಗಿರಬೇಕು. 

(2) ಅಂಗೀಕೃತಗೊಂಡ ಯಾವುದೇ ವಿಶ್ವವಿದ್ಯಾನಿಲಯದ ಪದವೀಧರನಾಗಿರಬೇಕು. 

(3) ಯಾವುದೇ ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗಿರಬಾರದು. 

(4) ಯಾವುದೇ ವಿಧವಾದ ಕ್ರಿಮಿನಲ್‌ ಮೊಕದ್ದಮೆಗಳಲ್ಲಿ ತೊಡಗಿರಬಾರದು. 

(5) ಗರಿಷ್ಠ ವಯೋಮಿತಿ 50 ವರ್ಷಕ್ಕಿಂತ ಮೀರಿರಬಾರದು. 

(6) ಜಿಲ್ಲಾ ಕೇಂದ್ರಸ್ಥಾನದಲ್ಲಿ ವಾಸಿಸುತ್ತಿರಬೇಕು. 

(7) ದೈಹಿಕ ಆರೋಗ್ಯ ಉತ್ತಮವಾಗಿರಬೇಕು. 
ಸಮಾದೇಷ್ಟರ ಕರ್ತವ್ಯ ಹಾಗೂ ಅಧಿಕಾರ ವ್ಯಾಪ್ತಿ: 

1) ಸಮಾದೇಷ್ಟರು, ಜಿಲ್ಲಾ ಗೃಹರಕ್ಸಕ ದಳದ ನಿಯಂತ್ರಣಾಧಿಕಾರಿಗಳಾಗಿದ್ದು, ಸಿಬ್ಬಂದಿಗಳ ವೇತನ ಹಾಗೂ 
ಗೃಹರಕ್ಸಕರ ಭತ್ಯೆಗಳನ್ನು ಡ್ರಾ ಮಾಡುವ ಅಧಿಕಾರಿಗಳಾಗಿ, ಕರ್ತವ್ಯ ನಿರ್ವಹಿಸುತ್ತಾರೆ. 

2) ಗೃಹರಕ್ಸಕ ಕಾಯ್ದೆಯಡಿಯಲ್ಲಿ ವಹಿಸಿಕೊಡಲಾಗುವ ಯಾವುದೇ ಕರ್ತವ್ಯಗಳನ್ನು ನಿರ್ವಹಿಸಲು ಹಾಗೂ 
ಕರ್ತವ್ಯಗಳಿಗೆ ಹಾಜರಾಗಲು ಸಮಾದೇಷ್ಟರು ಯಾವುದೇ ಸಂದರ್ಭದಲ್ಲಿ ಗೃಹರಕ್ಸಕರನ್ನು ಕರೆಯುವ ಅಧಿಕಾರವನ್ನು 
ಹೊಂದಿರುತ್ತಾರೆ. 

3) ಗೃಹರಕ್ಸಕ ದಳದ ಮಹಾ ಸಮಾದೇಷ್ಟರ ನಿರ್ದೇಶನಕ್ಕೆ ಅನುಗುಣವಾಗಿ ಕರ್ತವ್ಯ ನಿರ್ವಹಿಸಬೇಕಲ್ಲದೆ 
ಕೇಂದ್ರ ಕಚೇರಿಯಿಂದ ಕಾಲ ಕಾಲಕ್ಕೆ ಕೇಳಲಾಗುವ ಮಾಹಿತಿಗಳನ್ನು ಸಮಾದೇಷ್ಟರು ಒದಗಿಸಬೇಕಾಗುತ್ತದೆ. 

4) ಗೃಹರಕ್ಷಕ ಹಾಗೂ ಪೌರರಕ್ಟಣಾ ತರಬೇತಿ ಮಹಾ ವಿದ್ಯಾಲಯದಲ್ಲಿ ನಡೆಯುವ ತರಬೇತಿಗೆ ಜಿಲ್ಲಾ 
ಮಟ್ಟದ ಗೃಹರಕ್ಟಕರನ್ನು ಆಯ್ಕೆ ಮಾಡಿ ನಿಯೋಜಿಸುತ್ತಾರೆ. 

5) ಗೃಹರಕ್ಸಕ ಸದಸ್ಯತ್ವದಲ್ಲಿ ನೊಂದಣಿ ಹೊಂದಿ ಸೇವೆ ಸಲ್ಲಿಸಲು ಇಚ್ಚಿಸುವ ನಾಗರಿಕರನ್ನು ಜಿಲ್ಲಾ ಆಯ್ಕೆ 
ಸಮಿತಿಯ ಮುಖಾಂತರ ಭರ್ತಿ ಮಾಡಿಕೊಳ್ಳುವ ಅಧಿಕಾರ ಹೊಂದಿರುತ್ತಾರೆ. 
ಲಿಪಿಕ ಸಿಬ್ಬಂದಿ ವರ್ಗ: 

ಜಿಲ್ಲಾ ಸಮಾದೇಷ್ಟರಿಗೆ ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸಲು ವೇತನ ಪಡೆಯುವ ಉಪ ಸಮಾದೇಷ್ಟರು, 
ಸಹಾಯಕ ಆಡಳಿತಾಧಿಕಾರಿಗಳು, ಅಧೀಕ್ಸಕರು, ಪ್ರಥಮ ದರ್ಜೆ ಸಹಾಯಕರು ಹಾಗೂ ದ್ವಿತೀಯ ದರ್ಜೆ ಸಹಾಯಕರು 
ಹಾಗೂ ಗ್ರೂಪ್‌ "ಡಿ' ನೌಕರರು ಇರುತ್ತಾರೆ. 
ಬೋಧಕ ವರ್ಗ 

ಜಿಲ್ಲೆಯಲ್ಲಿನ ಗೃಹರಕ್ಟಕರಿಗೆ ತರಬೇತಿ ನೀಡಲು ಹಾಗೂ ಕರ್ತವ್ಯ ನಿಯೋಜನೆಯಲ್ಲಿ ಗೃಹರಕ್ಟಕರನ್ನು 
ತೊಡಗಿಸುವ ಕಾರ್ಯಕ್ಕೆ ನೆರವಾಗಲು ಬೋಧಕರು ಹಾಗೂ ಸಹಾಯಕ ಬೋಧಕರು ಇರುತ್ತಾರೆ. 


೮೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ಭಾಗ - ೩ 





ಗೌರವ ಗೃಹರಕ್ಸಕ ಅಧಿಕಾರಿಗಳು 

ಸಂಸ್ಥೆಯ ಕಾರ್ಯ ಚಟುವಟಿಕೆಗಳನ್ನು ಉತ್ತಮವಾಗಿ ನಡೆಸಿಕೊಂಡು ಹೋಗಲು ಜಿಲ್ಲಾ ಮಟ್ಟದಲ್ಲಿ ಗೌರವ 

ಗೃಹರಕ್ಸಕ ಅಧಿಕಾರಿಗಳು ನೇಮಕಗೊಂಡಿರುತ್ತಾರೆ. 

(ಅ) ಸೆಕೆಂಡ್‌-ಇನ್‌-ಕಮಾಂಡ್‌: ಸಮಾದೇಷ್ಟರ ನಂತರ ಸೆಕೆಂಡ್‌-ಇನ್‌-ಕಮಾಂಡ್‌ ಗೌರವ ಹುದ್ದೆಯ 
ಅಧಿಕಾರಿಗಳು ಸಂಸ್ಥೆಯ ಕಾರ್ಯ ಚಟುವಟಿಕೆಗಳಲ್ಲಿ ಪ್ರಮುಖ ಸ್ಥಾನ ವಹಿಸಿರುತ್ತಾರೆ. 

(ಆ) ಅಡ್ಡುಟೆಂಟ್‌: ಗೃಹರಕ್ಸಕರ ಕರ್ತವ್ಯ ನಿಯೋಜನೆ ತರಬೇತಿ ಹಾಗೂ ಆಡಳಿತಾತ್ಮಕ ವಿಷಯಗಳಿಗೆ 
ಸಂಬಂಧಿಸಿದಂತೆ ಸಮಾದೇಷ್ಟರಿಗೆ ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸುತ್ತಾರೆ. 

(ಇ) ಸ್ಟಾಫ್‌ ಆಫೀಸರ್‌: ಸಂಸ್ಥೆಯಲ್ಲಿ ಜೇಷ್ಠತೆಯ ಆಧಾರದ ಮೇಲೆ ಸೇವೆ ಸಲ್ಲಿಸಿರುವ ಗೌರವ ಗೃಹರಕ್ಸಕ 
ಅಧಿಕಾರಿಗಳನ್ನು ಸಮಾದೇಷ್ಟರ ಶಿಫಾರಸ್ಸಿನ ಮೇರೆಗೆ ಮಹಾ ಸಮಾದೇಷ್ಟರು ಸ್ಟಾಫ್‌ ಆಫೀಸರ್‌ 
ಹುದ್ದೆಗಳಿಗೆ ನೇಮಕಾತಿ ಆದೇಶ ನೀಡುತ್ತಾರೆ. ತರಬೇತಿ, ಲೆಕ್ಕಪತ್ರ, ವೈದ್ಯಕೀಯ, ಮೋಟಾರ್‌ 
ಟ್ರಾನ್ಸ್‌ ಪೊರ್ಟ್‌ ಮುಂತಾದ ವಿಭಾಗಗಳಿಗೆ ಸಂಬಂಧಿಸಿದಂತೆ ಸ್ಟ್ಯಾಫ್‌ ಆಫೀಸರ್‌ಗಳು 
ನೇಮಕಗೊಂಡಿರುತ್ತಾರೆ. ಸಂಸ್ಥೆಯನ್ನು ಅಭಿವೃದ್ಧಿ ಪಡಿಸಲು ಸೆಕೆಂಡ್‌ ಇನ್‌ ಕಮಾಂಡ್‌ ಹಾಗೂ 
ಅಡ್ಡುಟೆಂಟ್‌ಗಳಿಗೆ ನೆರವಾಗುತ್ತಾರೆ. 

ಕರ್ನಾಟಕ ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮ 2000ದ ನಿಯಮ 3(ಬಿ)(11)ರ ರೀತ್ಯಾ ಇಲಾಖೆಯ 
ಪ್ರಕಾರ್ಯಗಳನ್ನು ನಿರ್ವಹಿಸುವಲ್ಲಿ ಪ್ರಾಧಿಕಾರವು ರೂಪಿಸಿರುವ ಗುಣಮಟ್ಟಗಳ ಪ್ರಕಟಣೆ 

1. ಸಂಖ್ಯಾಬಲ: 

ಜಿಲ್ಲೆಗಳಿಗೆ ನಿಗದಿಗೊಳಿಸಲಾಗಿರುವ ಗೃಹರಕ್ಬಕ ಸಂಖ್ಯಾಬಲವನ್ನು ಪೂರ್ಣ ಪ್ರಮಾಣದಲ್ಲಿ ಭರ್ತಿ ಮಾಡಲು 
ಸಮಾದೇಷ್ಟರು ಅಗತ್ಯ ಕ್ರಮ ಕೈಗೊಳ್ಳುತ್ತಾರೆ. 
2. ಕರ್ತವ್ಯ ನಿಯೋಜನೆ: 

ಕರ್ತವ್ಯ ನಿಯೋಜನೆಗಾಗಿ ಪೊಲೀಸ್‌ ಸಿಬ್ಬಂದಿಯ ಜೊತೆಯಲ್ಲಿ ಕರ್ತವ್ಯ ನಿರ್ವಹಿಸಲು ಜಿಲ್ಲಾ ಪೊಲೀಸ್‌ 
ವರಿಷ್ಕಾಧಿಕಾರಿಗಳಿಂದ ಕೋರಿಕೆ ಸ್ವೀಕರಿಸಿದ ಕೂಡಲೇ ಮಹಾ ಸಮಾದೇಷ್ಟರಿಂದ ಮಂಜೂರಾತಿ ಪಡೆದು ಕರ್ತವ್ಯಕ್ಕೆ 
ಗೃಹರಕ್ಸಕರನ್ನು ನಿಯೋಜಿಸಲಾಗುತ್ತದೆ. 
3. ತರಬೇತಿ ಶಿಬಿರ: 

ಹೊಸದಾಗಿ ನೊಂದಣಿ ಹೊಂದಿದ ಗೃಹರಕ್ಷಕರಿಗೆ ಪ್ರಾರಂಭಿಕವಾಗಿ 14 ದಿವಸಗಳ ಮೂಲ ತರಬೇತಿ 
ಶಿಬಿರವನ್ನು ಜಿಲ್ಲಾ ಮಟ್ಟದಲ್ಲಿ ವ್ಯವಸ್ಥೆಗೊಳಿಸಲಾಗುತ್ತಿದೆ. ಇದಲ್ಲದೆ ಒಂದು ವರ್ಷ ಮುಗಿದ ಗೃಹರಕ್ಸಕರಿಗೆ 
ಬಂದೂಕು ಉಡಾವಣಾ ತರಬೇತಿ ಹಾಗೂ ವಾರ್ಷಿಕ ತರಬೇತಿ ಶಿಬಿರಗಳನ್ನು ವ್ಯವಸ್ಥೆಗೊಳಿಸಲಾಗುತ್ತಿದೆ. 
4. ತರಬೇತಿ ನಿಯೋಜನೆ: 

ಗೃಹರಕ್ಸಕ ಹಾಗೂ ಪೌರರಕ್ಟಣಾ ತರಬೇತಿ ಮಹಾ ವಿದ್ಯಾಲಯದಲ್ಲಿ ನಡೆಯುವ ಪ್ರಗತಿಪರ ಹಾಗೂ ಮೂಲ 
ತರಬೇತಿಗಾಗಿ ಗೃಹರಕ್ಷಕರನ್ನು ನಿಯೋಜಿಸಲಾಗುತ್ತದೆ. 
ಪದಕ ನೀಡಿಕೆಗಾಗಿ ಪ್ರಸ್ತಾವನೆ: 

ಜಿಲ್ಲೆಯಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತಿರುವ ಗೌರವ ಗೃಹರಕ್ಸಕ ಅಧಿಕಾರಿಗಳನ್ನು ಗುರ್ತಿಸಿ ಇವರುಗಳ 

ಹೆಸರುಗಳನ್ನು ವಿಶಿಷ್ಟ ಸೇವಾ:ಶ್ಲಾಘನೀಯ ಸೇವಾ ಪದಕಗಳ ನೀಡಿಕೆಗಾಗಿ ಶಿಫಾರಸ್‌ಗಳನ್ನು ಮಹಾ 
ಸಮಾದೇಷ್ಟರುಗಳಿಗೆ ಕಳುಹಿಸಿಕೊಡುತ್ತಾರೆ. 
ಹಕ್ಕು ಅಧಿನಿಯಮ 2000ದ ನಿಯಮ 3(ಬಿ) (i೪)ರ ರೀತ್ಯಾ ಮಾಹಿತಿಯನ್ನು ಪಡೆಯುವುದಕ್ಕಾಗಿ ನಾಗರಿಕರಿಗೆ 
ಅನುಕೂಲತೆಗಳ ವಿವರಗಳ ಪ್ರಕಟಣೆ: 
ಸಾಮಾನ್ಯ ವಿವರ: 

ಜಿಲ್ಲಾ ಮಟ್ಟದಲ್ಲಿನ ಎಲ್ಲಾ ಸಮಾದೇಷ್ಟರುಗಳು ಸಾರ್ವಜನಿಕ ಪ್ರಾಧಿಕಾರದ ಅಧಿಕಾರಿಗಳಾಗಿ ಕರ್ತವ್ಯ 

ನಿರ್ವಹಿಸುತ್ತಾರೆ. 

ಕೆಲಸದ ವೇಳೆ: ಬೆಳಿಗ್ಗೆ 10.00 ರಿಂದ 1.30 ಮಧ್ಯಾಹ್ನ 2.15 ರಿಂದ 5.30 

ಊಟದ ವಿರಾಮ 1.30 ರಿಂದ 2.15 
ಸಾರ್ವಜನಿಕ ಕುಂದುಕೊರತೆಗಳ ಬಗ್ಗೆ ನೀಡಲಾಗುತ್ತಿರುವ ಪ್ರಾಮುಖ್ಯತೆ: 
ಜಿಲ್ಲಾ ಗೃಹರಕ್ಸಕ ಕಚೇರಿಗಳು ಸಾಮಾನ್ಯವಾಗಿ ಸಾರ್ವಜನಿಕ ಸಂಪರ್ಕ ವ್ಯಾಪ್ತಿಗೆ ಒಳಪಟ್ಟು ಕರ್ತವ್ಯ 
ನಿರ್ವಹಿಸುತ್ತಿಲ್ಲವಾದ್ದರಿಂದ ಸಾರ್ವಜನಿಕರಿಂದ ಕುಂದು ಕೊರತೆ ಅರ್ಜಿಗಳು ಸ್ವೀಕೃತಿಗೊಳ್ಳುವುದಿಲ್ಲ. ಆದಾಗ್ಯೂ 
ಸರ್ಕಾರವು ಇಲಾಖಾ ಮುಖ್ಯಸ್ಥರ ಮುಖಾಂತರ ಕಳುಹಿಸಲ್ಪ್ಬಡುವ ಅರ್ಜಿಗಳಿಗೆ ಸಂಬಂಧಿಸಿದಂತೆ ಜಿಲ್ಲಾ 
ಸಮಾದೇಷ್ಟರುಗಳಿಂದ ಸೂಕ್ತ ಉತ್ತರವನ್ನು ಪಡೆದು ಇಲಾಖಾ ಮುಖ್ಯಸ್ಥರು ಅರ್ಜಿದಾರರಿಗೆ ಸೂಕ್ತ ಹಿಂಬರಹ 
ಕಳುಹಿಸಿಕೊಡುತ್ತಾರೆ. 
ಎಂ.ಡಿ.ಸಿಂಹ, ಐಪಿಎಸ್‌ 
ಆರಕ್ಸಕ ಮಹಾ ನಿರ್ದೇಶಕರು ಗೃಹರಕ್ಷಕ ದಳದ ಮಹಾ 
ಸಮಾದೇಷ್ಟರು ಮತ್ತು ನಿರ್ದೇಶಕರು, ಪೌರರಕ್ಸಣೆ. 


ಭಾಗ - ೩ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ೮೪೧ 








ಜಿಲ್ಲಾ ಮಟ್ಟದಲ್ಲಿ 
ಸಮಾದೇಷ್ಟರು 
ಸಹಾಯಕ ಆಡಳಿತಾಧಿಕಾರಿಗಳು ಉಪ ಸಮಾದೇಷ್ಟರು ಸೆಕೆಂಡ್‌-ಇನ್‌-ಕಮಾಂಡ್‌ 


(ಗೌರವ ಹುದ್ದೆಗಳು) 





ಲಿಪಿಕ ಸಿಬ್ಬಂದಿ ವರ್ಗ ಬೋಧಕ ವರ್ಗ: ಅಡ್ಡುಟೆಂಟ್‌ 
ಸ್ಟ್ಯಾಫ್‌ ಚಾಲಕ ವರ್ಗ ಡಿಸ್ಟ್ರಿಕ್ಟ್‌ ಕ್ಯಾ! ಮಾಸ್ಟರ್‌ 


ಎಂ.ಡಿ.ಸಿಂಹ, ಐಪಿಎಸ್‌ 
ಆರಕ್ಸಕ ಮಹಾ ನಿರ್ದೇಶಕರು 
ಪಿ.ಆರ್‌. 517 ಗೃಹರಕ್ಬಕ ದಳದ ಮಹಾ ಸಮಾದೇಷ್ಟರು 
ಮತ್ತು ನಿರ್ದೇಶಕರು, ಪೌರರಕ್ಬ್ಟಣೆ. 


ಪೊಲೀಸ್‌ ಕಮೀಷನರ್‌ ರವರ ಕಛೇರಿ, ನಂ. 1, ಇನ್‌ಫೆಂಟ್ರಿ ರಸ್ತೆ, ಬೆಂಗಳೂರು ನಗರ 
ಅಧಿಸೂಚನೆ 
ಸಂಖ್ಯೆ: 15/ಸಂವಿ/ಸಿ.ಓ.ಪಿ/2004, ದಿನಾಂಕ: 2ನೇ ಏಪ್ರಿಲ್‌, 2004 

ಬೆಂಗಳೂರು ನಗರದ ಕೇಂದ್ರ ಸಂಚಾರ ಉಪ ವಿಭಾಗದ ವ್ಯಾಪ್ತಿಗೆ ಬರುವ ಸಂಪಂಗಿರಾಮನಗರ 12ನೇ “ಎ” ಅಡ್ಡ ರಸ್ತೆಯಲ್ಲಿ 
ಇತ್ತೀಚೆಗೆ ವಾಹನ ಸಂಚಾರ ಅಧಿಕಗೊಂಡು ಸುಗಮ ಸಂಚಾರಕ್ಕೆ ಅಡ್ಡಿ ಉಂಟಾಗುತ್ತಿರುವುದು ಮತ್ತು ವಾಹನ ಸಂಚಾರದಲ್ಲಿ ನಿಧಾನಗತಿ 
ಉಂಟಾಗಿರುವುದು ಕಂಡು ಬಂದಿರುತ್ತದೆ. ಈ ಅಡ್ಡ ರಸ್ತೆಯಲ್ಲಿ ಆಸ್ಪತ್ರೆ ಹಾಗೂ ವಾಸದ ಮನೆಗಳಿದ್ದು, ವಾಹನ ಸಂಚಾರವನ್ನು 
ಸುಗಮಗೊಳಿಸಲು ಸಾರ್ವಜನಿಕ ಹಿತಾಸಕ್ತಿ ಗಮನಿಸಿ ಸಂಪಂಗಿರಾಮನಗರ 12ನೇ “ಎ” ಅಡ್ಡ ರಸ್ತೆಯಲ್ಲೂ ಏಕ ಮುಖ ಸಂಚಾರ 
ಜಾರಿಗೊಳಿಸುವುದು ಅವಶ್ಯಕವೆಂದು ಕಂಡು ಬಂದಿರುತ್ತದೆ. 

ಆದ್ದರಿಂದ ಕಲಂ 115 ಮೋಟಾರ್‌ ವಾಹನ ಕಾಯ್ದೆ 1988 ಹಾಗೂ ಕಲಂ 3 ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಲ್‌ ಆಕ್ಟ್‌ 1960ರ 
ಪ್ರಕಾರ ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿರುವ ಅಧಿಕಾರವನ್ನು ಚಲಾಯಿಸಿ ಎಸ್‌. ಮರಿಸ್ವಾಮಿ, ಐ.ಪಿ.ಎಸ್‌. ಪೊಲೀಸ್‌ ಕಮೀಷನರ್‌, 
ಬೆಂಗಳೂರು ನಗರ ಆದ ನಾನು ಈ ಕೆಳಕಂಡಂತೆ ಸಂಚಾರ ನಿರ್ಬಂಧನೆಗಳನ್ನು ಆದೇಶಿಸಿರುತ್ತೇನೆ. 

“ಸಂಪಂಗಿರಾಮನಗರ 12ನೇ “ಎ” ಅಡ್ಡ ರಸ್ತೆಯಲ್ಲಿ ಸಂಪಂಗಿರಾಮನಗರ 1ನೇ ಮುಖ್ಯ ರಸ್ತೆಯಿಂದ 4ನೇ ಮುಖ್ಯ ರಸ್ತೆ 
ಜಂಕ್ಷನ್‌ ವರೆಗೆ ಪಶ್ಚಿಮದಿಂದ ಪೂರ್ವಕ್ಕೆ ಹಾಲಿ ಇರುವ ಸಂಚಾರ ವ್ಯವಸ್ಥೆಯನ್ನು ಯಥಾಸ್ಥಿತಿ ಉಳಿಸಿಕೊಂಡು ವಿರುದ್ಧ ದಿಕ್ಕಿನ ಸಂಚಾರವನ್ನು 
ಅಂದರೆ 4ನೇ ಮುಖ್ಯ ರಸ್ತೆ ಜಂಕ್ಷನ್‌ನಿಂದ 1ನೇ ಮುಖ್ಯ ರಸ್ತೆ ಜಂಕ್ಷನ್‌ ವರೆಗೆ ಪೂರ್ವದಿಂದ ಪಶ್ಚಿಮಕ್ಕೆ ಸಂಚರಿಸುವ ಎಲ್ಲಾ ರೀತಿಯ 
ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿದೆ.” 

ಅಂತೆಯೇ ಕಲಂ 116 ಮೋಟಾರ್‌ ವಾಹನ ಕಾಯ್ದೆ 1988 ಹಾಗೂ ಕಲಂ 4 ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಲ್‌ ಆಕ್ಟ್‌ 1960 
ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಮೇಲ್ಕಂಡ ನಿರ್ಬಂಧನೆಯನ್ನು ಜಾರಿಗೊಳಿಸಲು ಬೇಕಾದ ಅಗತ್ಯ ಸೂಚನಾ ಫಲಕಗಳನ್ನು 


ಂ 


ಸೂಕ್ತ ಸಳಗಳಲ್ಲಿ ಅಳವಡಿಸಲು ಸಹ ಸ್ಥಳೀಯ ಅಧಿಕಾರಿಗಳಿಗೆ ಆದೇಶಿಸಿರುತ್ತೇನೆ. 


i ಈ ಮೇಲ್ಕಂಡ ವ್ಯವಸ್ಥೆಯನ್ನು ದಿನಾಂಕ: 7.4.2004 ರಿಂದ ಜಾರಿಗೆ ಬರುವಂತೆ ಆದೇಶಿಸಿರುತ್ತೇನೆ. 
ಈ ಆದೇಶವನ್ನು ನಾನು ಈ ದಿನ ಅಂದರೆ ದಿನಾಂಕ: 6.4.2004 ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ ನೀಡಿರುತ್ತೇನೆ. 
ಎಸ್‌. ಮರಿಸ್ವಾಮಿ 
ಪಿ.ಆರ್‌. 579 ಪೊಲೀಸ್‌ ಕಮೀಷನರ್‌, ಬೆಂಗಳೂರು ನಗರ. 


IN THE COURT OF THE II"? ADDITIONAL CHIEF METROPOLITAN MAGISTRATE, 
BANGALORE CITY 
NOTIFICATION No. ...... 12003, Dated 5th April 2004 
It is hereby notified for the information of the public that the unclaimed properties mentioned 
under are in the custody of the Banashankari Police station, Bangalore City, as unclaimed shall 
beconfiscated to the Government and disposed off according to law of not claimed by the owner with proff 
of ownership within six months from the date of the publication of notification. 

















Sl.No. 'C' Mise/Cr. No. PF No. Description of properties 
1 662/90 115/91 Luna CKW-4716 
2 |611/91 24193 Hero Puch 
3 |546/93 105/93 TVS Chamo TCD-5218 

















೮೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ಭಾಗ - ೩ 



























































Sl.No. 'ಲಿ' Mise/Cr. No. PF No. Description of properties 

4 121/95 54/95 RX 100 CKK-6228 

5 [162/95 29/96 Kinetic Honda KA-02 L-9074 

6 |248/96 59/96 TVS-50 

7 |248/96 63/96 TVS-50 CAP-5222 

8 |248/96 63/96 TVS-50 CKI-7980 

9 1310/98 38/98 1) One Ultra Cycle, 
2) One Iron rod 

10 | 602/98 84/98 Yelow colour Bajaj Super No. CAR-2060 

11 | 8471/98 154/98 White colour Premium Car 118 NE 
No. MH-02-3842 

12 | 333/99 98/99 Kawasaki Bajaj No. KA-04 E-549 

13 | 882/99 221/99 Green Colour TVS-50 XL No. KA-05 X-8716 
Chasis No. 005EA805, M-89-3615 

14 | 'C' Mise 82/99 17/99 RX-100 KA-05 Q-4275 

15 | 'C' Mise 82/99 17/99 TVS CAL-7994 

16 | 216/00 76/00 RX-100 KL-02-031 

17 | 293/00 80/00 RX-100 TN-01 4904 

18 | 293/00 81/00 RX-100 KA-05 J-9275 

19 | 216/00 123/00 RX-100 KA-22 J-2632 

20 | 1072/00 203/00 Bajaj RTZ No. KA-03 Q-8461 


Engine No. 30M-95J-254466 
Chasis No. 30F-95K-20379 
Black colour 1995 Model 





21 | 667/01 156/01 Kawasaki Bajaj No. KA-03 V-4963 
Chasis No. C30CH042553 
Engine No. 0E30CH042020 

































































22 | 668/01 157/01 TVS-XL No. KA-05 EA-3486, 
Chasis No. A-903F 294928 

23 | 672/01 158/01 One Bajaj Chethak Scooter No. KA-05 V-8315 

24 |'C' Mise 706/01 170/01 TVS-XL CKN-9908 

25 | 429/02 86/02 Samurai KA-05 N-1370 

26 | 437102 93/02 Hero Honda TN-45 A-4822 

27 | 437/02 93/02 TVS-50 KA-05 Q-1814 

28 | 437102 94/02 H/H Splendor TN-9 G-5721 

29 | 437102 95/02 TVS-50 CKH-703 

30 | 467/02 102/02 TVS-50 

31 | 467/02 103/02 Chetak MYQ-1131 

32 | 464/02 105/02 Chetak MEO-3085 

33 | 464/02 105/02 TVS-50 KA-05 K-2247 

34 | 464/02 106/02 TVS-50 CKR-3797 

35 | 1062/02 142/02 One Ind Suzuki Motor Cycle No. DIX-1694 

36 | 32/03 11/03 Ambassador CAR KA-30-1945 

37 |'C' Mise 446/03 144/03 Bajaj Pulsor KA-03 EH-1341 
Bangalore City Dharwadkar 
Dated 5th April 2004 IInd Addl. Chief Metropolitan Magistrate, Bangalore City. 
PR-580 


ಕಾರ್ಮಿಕ ನಷ್ಟ ಪರಿಹಾರಕ್ಕೆ ಆಯುಕ್ತರು ಮತ್ತು ಕಾರ್ಮಿಕ ಅಧಿಕಾರಿ, ಉಡುಪಿ ಜಿಲ್ಲೆ, ಉಡುಪಿ ಇವರ ನ್ಯಾಯಾಲಯದಲ್ಲಿ 
ಸಂಖ್ಯೆ: ಡಬ್ಲ್ಯುಸಿಎ:ಸಿಆರ್‌-6/ಎಫ್‌ಸಿ/04, ದಿನಾಂಕ: 2ನೇ ಏಪ್ರಿಲ್‌ 2004 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 

1. ಶ್ರೀಮತಿ ಧನಲಕ್ಷಿ '///0 ಎ.ಟಿ. ಕಾಲಿಯ ಮೂರ್ತಿ, 1) ಶ್ರೀ ಎಂ. ಕೈಲಾಸಂ 8/0 ಮುತ್ತಪ್ಪ 

2. ಶ್ರೀಮತಿ ಪುಷ್ಪರಾಣಿ ನಂ. 22/1, 1ನೇ ಕ್ರಾಸ್‌, ಚಾಮರಾಜಪೇಟೆ, 
3. ಶ್ರೀ ವೀರವೇಲು ಬೆಂಗಳೂರು-560018. 

ವಾಸ: ನಾರ್ಥ್‌ ಉದಯ ಫಲ್ಕ್ಯಂ, ಸೆಲಂ ಮೈನ್‌ ರೋಡ್‌, 2; ಯುನೈಟೆಡ್‌ ಇಂಡಿಯಾ ಇನ್ಸೂರೆನ್ಸ್‌ ಕಂ.ಲಿ., 


ಅಕ್ತುರ ತಾಲ್ಲೂಕು, ಸೆಲಂ ಜಿಲ್ಲೆ, ತಮಿಳುನಾಡು ನ್ಯೂ ಇಡಪ್ಪಾಡಿ ರೋಡ್‌, ಶಂಕರಿ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ೮೪೩ 





ಅಧಿಸೂಚನೆ 
ಅರ್ಜಿದಾರಳಾದ ಶ್ರೀಮತಿ ಧನಲಕ್ಷ್ಮಿ ಇವರು ತಮ್ಮ ಗಂಡನಾದ ಶ್ರೀ ಎ.ಟಿ. ಕಾಲಿಯ ಮೂರ್ತಿ ಇವರು ಪ್ರತಿವಾದಿಗಳಾದ 
ಶ್ರೀ ಎಂ. ಕೈಲಾಸಂ ಇವರಲ್ಲಿ ಕೆಲಸಗಾರರಾಗಿದ್ದು, ಕೆಲಸದಲ್ಲಿ ನಿರತರಾಗಿದ್ದಾಗ ದಿನಾಂಕ: 30.1.2004 ರಂದು ಅಪಘಾತಕ್ಕೀಡಾಗಿ 
ಮೃತರಾದರೆಂದು ಹೇಳಿ ಆಶ್ರಿತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿ, ಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ 
ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ, ಸರ್ಕಾರಿ ರಾಜ್ಯ 
ಪತ್ರದಲ್ಲಿ ಪ್ರಕಟಣೆಯಾದಲ್ಲಿನಿಂದ 30 ದಿವಸಗಳ ಒಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ 
ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಲೈಮ್‌ ಅರ್ಜಿ : ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ 
ಕ್ರಮವನ್ನು ಜರುಗಿಸುವುದೆಂದು ತಿಳಿಸಲಾಗಿದೆ. 
ಎಸ್‌.ಸಿ. ರಾಮಚಂದ್ರ 
ಪಿ.ಆರ್‌. 582 ಕಾರ್ಮಿಕ ನಷ್ಟ ಪರಿಹಾರಕ್ಕೆ ಆಯುಕ್ತರು ಮತ್ತು ಕಾರ್ಮಿಕ ಅಧಿಕಾರಿ, 
ಉಡುಪಿ ಜಿಲ್ಲೆ, ಉಡುಪಿ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆಯಡಿ ಆಯುಕ್ತರು, ಗದಗ ಜಿಲ್ಲೆ, ಗದಗ ಇವರ 


ನ್ಯಾಯಾಲಯದಲ್ಲಿ 
ಸಂಖ್ಯೆ: ಕಾಅಗ : ಕಾನಪ 11/04/52, ದಿನಾಂಕ: 2ನೇ ಏಪ್ರಿಲ್‌ 2004 
ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 
1. ಮೈಲಪ್ಪ 5/0 ಭರಪ್ಪ ಪೂಜಾರ್‌ 1. ರವೀಂದ್ರ ವಾಸುದೇವ್‌ ವರ್ನೇಕರ್‌, 
1. ಶ್ರೀಮತಿ ಹನುಮವ್ವ '///0೦ ಮೈಲಪ್ಪ ಪೂಜಾರ್‌ ಲಾರಿ ಮಾಲೀಕರು, ಮನೆ ನಂ. ಪ್ಲಾಟ್‌ 163, 
3. ಹನಮಪ್ಪ 5/0 ಮೈಲಪ್ಪ ಪೂಜಾರ್‌ ವಿಜಯನಗರ, ಹಿಂಡಲಗ, ಬೆಳಗಾಂ. 
ಮೂವರು ವಾಸ: ಹಳ್ಳಿಗುಡಿ, ಮುಂಡರಗಿ ತಾಲ್ಲೂಕು, 2. ದಿ ಬ್ರಾಂಚ್‌ ಮೇನೇಜರ್‌ ನ್ಯೂ ಇಂಡಿಯಾ 
ಗದಗ ಜಿಲ್ಲೆ. ಅಶ್ಯೂರೆನ್ಸ್‌ ಕಂ. ಲಿ., ಬೆಳಗಾಂ. 
ಪ್ರಕಟಣೆ 


ಅರ್ಜಿದಾರರಾದ ಶ್ರೀ : ಶ್ರೀಮತಿ ಮೈಲಪ್ಪ, ಹನುಮವ್ವ ಮತ್ತು ಹನಮಪ್ಪ ಇವರು, ತಾವು ಮೃತ ಮೈಲಾರಪ್ಪ ಇವರ ತಂದೆ, 
ತಾಯಿ ಮತ್ತು ತಮ್ಮ ಎಂದೂ, ಅವರ ಮರಣದಿಂದ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ 
ಮೈಲಾರಪ್ಪ ಇವರು ಒಂದನೇ ಪ್ರತಿವಾದಿಗಳಾದ ರವೀಂದ್ರ ಇವರಲ್ಲಿ ಕ್ಲೀನರ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ, ಸಂಭವಿಸಿದ ಅಪಘಾತದಲ್ಲಿ 
ಮರಣ ಹೊಂದಿದರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು 
ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲಿ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ 
ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ, ಅಂತಹವರು ಈ ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ 
ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ 
ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಕಾರ್ಮಿಕ ಅಧಿಕಾರಿ, ಗದಗ ಜಿಲ್ಲೆ, ಗದಗ ಹಾಗೂ ಕಾರ್ಮಿಕ ನಷ್ಟ 


ಪಿ.ಆರ್‌. 583 ಪರಿಹಾರ ಕಾನೂನು ಅಡಿ ಆಯುಕ್ತರು. 
KARNATAKA ADMINISTRATIVE TRIBUNAL, AT BANGALORE 
BDA Complex, Indiranagar, Bangalore - 560 038 
NOTIFICATION 
No. BB/VB/9/2004, Dated 2nd April 2004 
In exercise of the powers conferred under Section-5 read with Section-22 of the Administrative 
Tribunals Act, 1985 and all other powers enabling thereto, the Constitution of Vacation Bench and 
designation of Vacation Judge for ‘Summer Vacation’ from 19th April 2004 to 30th April 2004 (b.d.i.) is 
made as follows: 
1. Hon'ble Mr. Justice B.N. Mallikarjuna, Chairman, will be the Vacation Judge from 26th April to 
30th April 2004 (b.d.i.). 
2. Hontble Mr. Justice B.N. Mallikarjuna, Chairman, will sit in Court Hall-l on Wednesday, the 28th 
April 2004, to hear urgent matters and such other matters as the Bench may direct. 
3. The Office of the Karnataka Administrative Tribunal will function upto 2.00 p.m. during the 
‘Summer Vacation’. However, on the day of sitting of Vacation Bench, the Office will function upto 
5.00 p.m. 
4. During the Vacation, the Registry will receive only urgent applications as per rules. 
By Order of the Hon'ble Chairman 
PR-584 Registrar, 
Karnataka Administrative Tribunal, Bangalore. 


೮೪೪ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ಭಾಗ - ೩ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ ಉಪ ವಿಭಾಗ-1, ಕಾರ್ಮಿಕ ಭವನ, 
ಬನ್ನೇರುಘಟ್ಟ ರಸ್ತೆ ಡೈರಿ ಸರ್ಕಲ್‌ ಹತ್ತಿರ, ಬೆಂಗಳೂರು-29 
ಸಂಖ್ಯೆ: ಡಬ್ಲ್ಯೂಸಿಐ/ಎನ್‌.ಎಫ್‌.ಸಿ./ಸಿಆರ್‌-85/2002, ದಿನಾಂಕ: 6ನೇ ಏಪ್ರಿಲ್‌ 2004 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 

ಶ್ರೀ ಹೆಚ್‌.ವಿ. ರಂಗನಾಥ್‌ 1. ಶ್ರೀ ಖಲೀಲ್‌ ಅಹದ್‌, ದಿ. ಸೈಯ್ಯದ್‌ 

ಶ್ರೀ ವೆಂಕಟೇಗೌಡರವರ ಮಗ ಇಮಾಮ್‌ರವರ ಮಗ, ಮುಸ್ಲಿಮ್‌ ರುದ್ರಭೂಮಿ, 
ವಯಸ್ಸು 40 ವರ್ಷ, ನಂ. 1046, 2ನೇ ಕ್ರಾಸ್‌, ಪಾದರಾಯನಪುರ, ಬೆಂಗಳೂರು-26. 

ಪೈಪ್‌ ಲೈನ್‌, ಮುನೇಶ್ವರ ಬ್ಲಾಕ್‌, ಟಿ. ದಾಸರಹಳ್ಳಿ, 2. ದಿ ಓರಿಯಂಟಲ್‌ ಇನ್ಸೂರೆನ್ಸ್‌ ಕಂ. ಲಿ., 
ಬೆಂಗಳೂರು-57 ದಿ.ಓ. ನಂ. 7, ನಂ. 20, ಜಾಲಹಳ್ಳಿ ಕ್ರಾಸ್‌, 


ಚೊಕ್ಕಸಂದ್ರ, ಬೆಂಗಳೂರು-57. 
ಪ್ರಕಟಣೆ 

ಈ ಮೇಲೆ ಹೇಳಲಾದ ಅರ್ಜಿದಾರರು ದಿ: 23.10.2000 ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ ತಾವು 
ಒಂದನೇ ಪ್ರತಿವಾದಿ ಸಂಸ್ಥೆಯಲ್ಲಿ ಚಾಲಕನಾಗಿ ಕೆಲಸ ನಿರ್ವಹಿಸುತ್ತಿದ್ದಾಗ, ದಿನಾಂಕ: 7.5.2000 ರಂದು ಅಪಘಾತ ಸಂಭವಿಸಿ, 
ಗಾಯಗಳನ್ನು ಹೊಂದಿರುತ್ತೇನೆ ಎಂದು ತಿಳಿಸಿ, ಕಾಯ್ದೆಯನ್ವಯ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು 
ಪ್ರಾರ್ಥಿಸಿರುತ್ತಾರೆ. 

ಆದರೆ, ಸದರಿ ಅರ್ಜಿದಾರರು ದಿ: 6.10.2002 ರಂದು ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಶ್ರೀಮತಿ ಮಂಜುಳ, 30 ವರ್ಷ, 
ದಿವಂಗತ ಹೆಚ್‌.ವಿ. ರಂಗನಾಥ್‌ರವರ ಹೆಂಡತಿ, ಕು. ನಳಿನ, 13 ವರ್ಷ, ಮೃತ ಹೆಚ್‌.ವಿ. ರಂಗನಾಥ್‌ರವರ ಮಗಳು, ಹಾಗೂ ಮಾ. 
ನವೀನ 12 ವರ್ಷ, ಮೃತ ಹೆಚ್‌.ವಿ. ರಂಗನಾಥ್‌ರವರ ಮಗ- ಇವರುಗಳು ಮೃತನ ವಾರಸುದಾರರು ಎಂದು ಹೇಳಿ ಮೃತ ದಿನಾಂಕ: 
18.9.90 ರಂದು ಹೊಂದಿರುವ ಗಾಯಗಳಿಗೆ ಬರಬೇಕಾದ ಪರಿಹಾರದ ಹಣವನ್ನು ವಾರಸುದಾರರಾದ ತಮಗೆ ವಿತರಿಸುವಂತೆ ಈ 
ನ್ಯಾಯಾಲಯವನ್ನು ಕೋರಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ತಮ್ಮ 
ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತನ ವಾರಸುದಾರರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 (ಮೂವತ್ರು ದಿವಸಗಳೊಳಗಾಗಿ ತಮ್ಮ 
ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ 
ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. 
ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 

ಮೊಹಮದ್‌ ಯುಸುಫ್‌ 
ಪಿ.ಆರ್‌. 585 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ಹಾಗೂ ಕಾರ್ಮಿಕ ಅಧಿಕಾರಿ 
ಉಪವಿಭಾಗ-1, ಬೆಂಗಳೂರು-29. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ದ.ಕ. ಉಪ ವಿಭಾಗ-2 
ಬೆಂದೂರ್‌ ವೆಲ್‌ ವೃತ್ತ, ಕಂಕನಾಡಿ, ಮಂಗಳೂರು-2 ಇವರ ನ್ಯಾಯಾಲಯ 
ಸಂಖ್ಯೆ: ಡಬ್ಲ್ಯೂಸಿಎ:ಎಸ್‌ಆರ್‌-6ಎಫ್‌/2004, ದಿನಾಂಕ: 25ನೇ ಮಾರ್ಚ್‌ 2004 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 

1) ಶ್ರೀಮತಿ ಮೀನಾಕ್ಷಿ, ಮೃತ ಕೃಷ್ಣಪ್ಪಗೌಡರವರ 1) ಮೆ: ಶ್ರೀ ಶ್ರೀನಿವಾಸ ಇಂಡಸ್ಟ್ರೀಸ್‌ ನಂ. ಜೆ. 
ಮಡದಿ 168/1, 2ನೇ ಮುಖ್ಯ ರಸ್ತೆ, ಶ್ರೀರಾಮ್‌ಪುರಂ 

2) ಕೇಶವ ಗೌಡ ಹನುಮಂತಪುರಂ, ಬೆಂಗಳೂರು. 

3) ಶೇಷಪ್ಪ ಗೌಡ 2) ದಿ ಓರಿಯಂಟಲ್‌ ಇನ್ಸೂರೆನ್ಸ್‌ ಕಂ. ಡಿವಿಜನಲ್‌ 

4) ಕುಮಾರಿ ಲಲಿತ, ಮೃತ ಕೃಷ್ಣಪ್ಪ ಗೌಡರವರ ಆಫೀಸ್‌ 26 ಲಿಮಿಟೆಡ್‌ ಜಯಲಕ್ಷಿ ಮ್ಯಾನ್ಸನ್‌, 
ಮಕ್ಕಳು, ಅಲಜೆ ಹೌಸ್‌, ಬಜತ್ತೂರು ವಿಲೇಜ್‌, 2ನೇ ಮಹಡಿ, ನಂ. 100156, ಡಾ: 
ಉಪ್ಪಿನಂಗಡಿ ಪೋಸ್ಟ್‌, ಪಡಿಯಡ್ಕ ಹತ್ತಿರ, ರಾಜ್‌ಕುಮಾರ್‌ ರಸ್ತೆ, 4ನೇ ಬ್ಲಾಕ್‌, 
ಪುತ್ತೂರು ತಾಲ್ಲೂಕು, ದ.ಕ. ಜಿಲ್ಲೆ. ರಾಜಾಜಿನಗರ, ಬೆಂಗಳೂರು-560010. 

ಅಧಿಸೂಚನೆ 


ಅರ್ಜಿದಾರರಾದ ಶ್ರೀಮತಿ ಮೀನಾಕ್ಷಿ ಮತ್ತು ಇತರರು ಇವರು ತಮ್ಮ ಗಂಡನಾದ ಶ್ರೀ ಕೃಷ್ಣಪ್ಪಗೌಡ ಇವರು 1ನೇ ಪ್ರತಿವಾದಿಗಳಲ್ಲಿ 
ಕೆಲಸಗಾರರಾಗಿದ್ದು, ಕೆಲಸದಲ್ಲಿ ನಿರತರಾಗಿದ್ದಾಗ, ದಿನಾಂಕ: 13.9.2003 ರಂದು ಅಪಘಾತಕ್ಕೀಡಾಗಿ ಮೃತರಾದರೆಂದು ತಿಳಿಸಿ, 


ಅವಲಂಬಿತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 


ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿ, ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆಯು ಸರ್ಕಾರಿ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ೮೪೫ 





ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದಲ್ಲಿ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ 
ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಲೇಮ್‌ ಅರ್ಜಿ : ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ 
ಕ್ರಮವನ್ನು ಜರುಗಿಸಲಾಗುವುದೆಂದು ಈ ಮೂಲಕ ತಿಳಿಸಲಾಗಿದೆ. 
ಜಿ.ಆರ್‌. ಇಂಗಳೆ, 
ಪಿ.ಆರ್‌. 586 ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 


ದಕ್ಷಿಣ ಕನ್ನಡ ಉಪ ವಿಭಾಗ-2, ಮಂಗಳೂರು 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ದ.ಕ. ಉಪ ವಿಭಾಗ-2 
ಬೆಂದೂರ್‌ ವೆಲ್‌ ವೃತ್ತ, ಕಂಕನಾಡಿ, ಮಂಗಳೂರು-2 ಇವರ ನ್ಯಾಯಾಲಯ 
ಸಂಖ್ಯೆ: ಡಬ್ಲ್ಯೂಸಿಎ:ಎಸ್‌ಆರ್‌-4/ಎಫ್‌/2004, ದಿನಾಂಕ: 25ನೇ ಮಾರ್ಚ್‌ 2004 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 

1) ಶ್ರೀಮತಿ ಹೇಮಾವತಿ 1) ಶ್ರೀಮತಿ ರೇವತಿ ರಾಮಚಂದ್ರರವರ ಮಡದಿ 

2) ಶ್ರೀಮತಿ ವಿಶಾಲಾಕ್ಷಿ ದೇವಗಿರಿ ಕಾಂಪೌಂಡು, ಸಿಲ್ವರ್‌ಗೇಟ್‌ ಸ್ಟೇಟ್‌ 

3) ಶ್ರೀಮತಿ ಸುಮತಿ ಬ್ಯಾಂಕ್‌ ಬಳಿ, ಮಂಗಳೂರು. 

4) ಶ್ರೀ ರಾಜೇಶ್‌ ಮೃತ ಶ್ರೀ ಕರಿಯಪ್ಪ ನಾರಾಯಣ 2) ಯುನೈಟೆಡ್‌ ಇಂಡಿಯಾ ಇನ್ಸೂರೆನ್ಸ್‌ ಕಂಪನಿ ಲಿ., 
ಪೂಜಾರಿಯವರ ಮಕ್ಕಳು ಕೊಲತಮಜಲು ಹೌಸ್‌, ಬ್ರಿಡ್ಜ್‌ ರಸ್ತೆ, ಬಲ, 

ಸಾಬೂರು ವಿಲೇಜ್‌ ಪೂಳಲಿ, ಮಂಗಳೂರು-575001 


ಬಂಟ್ವಾಳ ತಾಲ್ಲೂಕು ದ.ಕ. 
ಅಧಿಸೂಚನೆ 

ಅರ್ಜಿದಾರರಾದ ಶ್ರೀಮತಿ ಹೇಮಾವತಿ ಮತ್ತು ಇತರರು ಇವರು ತಮ್ಮ ತಂದೆ ಶ್ರೀ ಕರಿಯಪ್ಪ ನಾರಾಯಣ ಪೂಜಾರಿ ಇವರು 
1ನೇ ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು, ಕೆಲಸದಲ್ಲಿ ನಿರತರಾಗಿದ್ದಾಗ, ದಿನಾಂಕ: 18.3.2000 ರಂದು ಅಪಘಾತಕ್ಕೀಡಾಗಿ 
ಮೃತರಾದರೆಂದು ತಿಳಿಸಿ, ಅವಲಂಬಿತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ 
ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿ, ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆಯು ಸರ್ಕಾರಿ 
ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದಲ್ಲಿ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ 
ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಲೇಮ್‌ ಅರ್ಜಿ : ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲ ಈ ನ್ಯಾಯಾಲಯವು ಮುಂದಿನ 
ಕ್ರಮವನ್ನು ಜರುಗಿಸಲಾಗುವುದೆಂದು ಈ ಮೂಲಕ ತಿಳಿಸಲಾಗಿದೆ. 

ಜಿ.ಆರ್‌. ಇಂಗಳೆ 
ಪಿ.ಆರ್‌. 587 ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ದ.ಕ. ಉಪ ವಿಭಾಗ-2, ಮಂಗಳೂರು 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ದ.ಕ. ಉಪ ವಿಭಾಗ-2 
ಬೆಂದೂರ್‌ ವೆಲ್‌ ವೃತ್ತ, ಕಂಕನಾಡಿ, ಮಂಗಳೂರು-2 ಇವರ ನ್ಯಾಯಾಲಯ 


ಶು 
ಸಂಖ್ಯೆ: ಡಬ್ಲ್ಯೂಸಿಎ:ಎಸ್‌ಆರ್‌-8/ಎಫ್‌/2004, ದಿನಾಂಕ: 25ನೇ ಮಾರ್ಚ್‌ 2004 
ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 
1) ಶ್ರೀ ಬಾಬುಗೌಡ ಮೃತ ಪೂವಣ್ಣಿಗೌಡರವರ ಮಗ 1) ಶ್ರೀ ಸುಧಾಕರ ಪೂಜಾರಿ ಶ್ರೀಧರ ಪೂಜಾರಿಯವರ 
2) ಶ್ರೀಮತಿ ಲಕ್ಷ್ಮಿ ಬಾಬುಗೌಡ ರವರ ಮಡದಿ ಕಕ್ಕೆ ಮಗ ಕಿಶೋರ ನಿವಾಸ ಕಾಪಿಕಾಡ ಬಿಟ್ಟೆ ಪೋಸ್ಟ್‌, 
ಮಜಲು ಹೌಸ್‌ ಬಾಳ ವಿಲೇಜ್‌ ಮತ್ತು ಅಂಚೆ, ಮಂಗಳೂರು, ದಕ್ಷಿಣ ಕನ್ನಡ. 


ಪುತ್ತೂರು ತಾಲ್ಲೂಕು ದಕ್ಷಿಣ ಕನ್ನಡ 
ಅಧಿಸೂಚನೆ 

ಅರ್ಜಿದಾರರಾದ ಶ್ರೀ ಬಾಬುಗೌಡ ಮತ್ತು ಶ್ರೀಮತಿ ಲಕ್ಷ್ಮಿ ಇವರು ತಮ್ಮ ಮಗನಾದ ಶ್ರೀ ಬಾಲಕೃಷ್ಣ ಗೌಡ ಇವರು 1ನೇ 
ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು, ಕೆಲಸದಲ್ಲಿ ನಿರತರಾಗಿದ್ದಾಗ, ದಿನಾಂಕ: 13.10.2002 ರಂದು ಅಪಘಾತಕ್ಕೀಡಾಗಿ ಮೃತರಾದರೆಂದು 
ತಿಳಿಸಿ, ಅವಲಂಬಿತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು 
ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿ, ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆಯು ಸರ್ಕಾರಿ 
ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದಲ್ಲಿ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ 


೮೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ಭಾಗ - ೩ 





ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಷೇಮ್‌ ಅರ್ಜಿ : ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ 
ಕ್ರಮವನ್ನು ಜರುಗಿಸಲಾಗುವುದೆಂದು ಈ ಮೂಲಕ ತಿಳಿಸಲಾಗಿದೆ. 


ಜಿ.ಆರ್‌. ಇಂಗಳೆ 
ಪಿ.ಆರ್‌. 588 ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ದ.ಕ. ಉಪ ವಿಭಾಗ-2, ಮಂಗಳೂರು 
ಅಧಿಕಾರಿಯುತ ಅಧಿಕಾರಿಗಳು ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳವರ ನ್ಯಾಯಾಲಯ, 
ಭದ್ರಾವತಿ ವಿಭಾಗ, ಭದ್ರಾವತಿ 
ಅಧಿಸೂಚನೆ ಸಂಖ್ಯೆ: ಎಫ್‌ಒಸಿ-ಸಿಒಎನ್‌-ಸಿ.ಆರ್‌. 28/2003-04 
ಭದ್ರಾವತಿ ವಿಭಾಗದ ವ್ಯಾಪ್ತಿಯಲ್ಲಿ ಶ್ರೀಗಂಧದ ಹಾಗೂ ಇತರೆ ಅರಣ್ಯ ಉತ್ಪನ್ನಗಳ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿದ್ದ 
ವಾಹನಗಳನ್ನು ಭದ್ರಾವತಿ ವಲಯದ ಗಂಗೂರು ಶಾಖೆಯ ವನಪಾಲಕರು ಮತ್ತು ಸಿಬ್ಬಂದಿಯವರು ಸರ್ಕಾರದ ಪರ 
ಅಮಾನತ್ತುಪಡಿಸಿಕೊಂಡು, ಸದರಿ ವಾಹನವನ್ನು ಕರ್ನಾಟಕ ಅರಣ್ಯ ಕಾಯ್ದೆ 1963 ರ ಸೆಕ್ಟನ್‌ 71(ಎ)ರ ಪ್ರಕಾರ ಕ್ರಮ ಜರುಗಿಸುವಂತೆ ಈ 
ನ್ಯಾಯಾಲಯಕ್ಕೆ ಹಾಜರುಪಡಿಸಲಾದ ವಾಹನಗಳ ತಪಶೀಲು ಈ ಕೆಳಕಂಡಂತಿರುತ್ತದೆ. 























ಕ್ರ.ಸಂ. ವಾಹನಗಳ ವಿವರ ಮೊಕದ್ದಮೆ ಸಂಖ್ಯೆ ಯಂತ್ರದ ಸಂಖ್ಯೆ | ಛಾಸೀಸ್‌ ಸಂಖ್ಯೆ 
1 ಕ್ಯಾಂಟರ್‌ ವ್ಯಾನು ನಂ. ವಲಯ ಅರಣ್ಯಾಧಿಕಾರಿ, ಭದ್ರಾವತಿ ಇವರ 110812506 110820066 
ಕೆಎ-11-3467 ಮೊಕದ್ದಮೆ ಸಂ: 279/03-04, ದಿ: 30.3.04 





ಈ ಮೇಲ್ಕಂಡ ವಾಹನದ ಬಗ್ಗೆ ಯಾರೂ ವಾರಸುದಾರರು ಇಲ್ಲಿಯವರೆಗೂ ಹಾಜರಾಗದೇ ಇರುವುದರಿಂದ ಸದರಿ ವಾಹನದ 
ನಿಜವಾದ ವಾರಸುದಾರರು ಯಾರಾದರೂ ಇದ್ದಲ್ಲಿ ಅವರು ವಾಹನಗಳ ಬಗ್ಗೆ ಅಧಿಕೃತ ಹಕ್ಕುಬಾಧ್ಯತೆಗಳನ್ನು ಕೆಳಸಹಿ ಮಾಡಿರುವವರ 
ಸಮುಖದಲ್ಲಿ ಈ ಅಧಿಸೂಚನೆಯು ಕರ್ನಾಟಕ ಸರ್ಕಾರದ ಗೆಜೆಟ್‌ನಲ್ಲಿ ಪ್ರಕಟವಾದ ದಿನಾಂಕದಿಂದ ಮೂವತ್ತು (30) ದಿನಗಳ ಒಳಗೆ 
ಹಾಜರುಪಡಿಸಬೇಕಾಗಿ ಮತ್ತು ವಾಹನವನ್ನು ಶ್ರೀಗಂಧ ಮತ್ತು ಇತರೆ ಉತ್ಪನ್ನವನ್ನು ಕಳ್ಳ ಸಾಗಾಣಿಕೆ ಮಾಡಲು ಉಪಯೋಗಿಸಿದ್ದಕ್ಕಾಗಿ 
ವಾಹನವನ್ನು ಏಕೆ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು ಎಂಬುದರ ಬಗ್ಗೆ ಅವರುಗಳು ಅಧಿಕೃತ ಸಮಜಾಯಿಷಿಯನ್ನು ಬರಹದ 
ಮೂಲಕ ಇತರೆ ದಾಖಲಾತಿಗಳೊಂದಿಗೆ ಈ ಕೆಳಸಹಿದಾರರ ಸಮ್ಮುಖದಲ್ಲಿ ಹಾಜರುಪಡಿಸಲು ಈ ಮೂಲಕ ಪ್ರಕಟಿಸಲಾಗಿದೆ. ಈ 
ಮೇಲ್ಕಂಡ ವಾಹನದ ಬಗ್ಗೆ ಯಾವ ವಾರಸುದಾರರು ಮೇಲ್ಕಾಣಿಸಿದ ಅವಧಿಯೊಳಗೆ ಲಿಖಿತ ಮೂಲಕ ಯಾವುದೇ ಅರ್ಜಿಯನ್ನು ಈ 
ಕೆಳಸಹಿದಾರರಿಗೆ ಸಲ್ಲಿಸದೇ ಇದ್ದಲ್ಲಿ ವಾಹನವನ್ನು ಕರ್ನಾಟಕ ಅರಣ್ಯ ಕಾಯಿದೆ 1963ರ ಸೆಕ್ಸನ್‌ 71 (ಎ) ಎರಡನೇ ತಿದ್ದುಪಡಿ ಪ್ರಕಾರ 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. 

ಅಧಿಕಾರಿಯುತ ಅಧಿಕಾರಿಗಳು ಹಾಗೂ ಉಪ ಅರಣ್ಯ 
ಪಿ.ಆರ್‌. 589 ಸಂರಕ್ಷಣಾಧಿಕಾರಿಗಳು, ಭದ್ರಾವತಿ ವಿಭಾಗ, ಭದ್ರಾವತಿ. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪ ವಿಭಾಗ-2 
ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ » ಐ.ಟಿ.ಐ. ಆವರಣ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌ಸಿ-15/2003, ದಿನಾಂಕ: 16ನೇ ಏಪ್ರಿಲ್‌ 2004 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 

1. ಶ್ರೀಮತಿ ಅಂಜನಮ್ಮ 1. ದಿ ಡಿವಿಜನಲ್‌ ಮ್ಯಾನೇಜರ್‌, 
ಕೋಂ ಲೇಟ್‌ ಶ್ರೀರಾಮಪ್ಪ, ಕೆ.ಎಸ್‌.ಆರ್‌.ಟಿ.ಸಿ. (ಕೋಲಾರ ವಿಭಾಗ) 
208: ನಂ. 840, 8ನೇ ಮೇನ್‌, ವಲಯ ಕಛೇರಿ, ಕೆ.ಹೆಚ್‌. ರಸ್ತೆ, 
ಯಮುನಾ ನದಿ ರಸ್ತೆ, ಶ್ರೀನಗರ, ಬೆಂಗಳೂರು-27 ಬೆಂಗಳೂರು-27 


2. ಶ್ರೀಮತಿ ಲಕ್ಷಿ ದೇವಮ್ಮ ಕೋಂ ಲೇಟ್‌ 
ಶ್ರೀರಾಮಪ್ಪ ಮತ್ತು ಇತರೆ 4 ಜನ ಅಪ್ಪಿರೆಡ್ಡಿ ಹಳ್ಳಿ, 
ಸೋಮನಹಳ್ಳಿ, ಗುಡಿಬಂಡೆ ತಾ: ಕೋಲಾರ ಜಿಲ್ಲೆ. 
ಪ್ರಕಟಣೆ 
ಅರ್ಜಿದಾರರಾದ 1. ಅಂಜನಮ್ಮ 2. ಲಕ್ಷಿ ದೇವಮ್ಮ ಮತ್ತು ಇತರೆ 4 ಜನ ಇವರುಗಳು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು 
ಸಲ್ಲಿಸಿ, ದಿವಂಗತ ರಾಮಪ್ಪ ಇವರು ಪ್ರತಿವಾದಿ- ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ ಮೃತಪಟ್ಟಿರುತ್ತಾರೆಂದು 
ತಿಳಿಸಿರುತ್ತಾರೆ. ಅಲ್ಲದೆ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ ಪರಿಹಾರದ ಹಣವನ್ನು ಕೊಡಿಸಿಕೊಡಬೇಕೆಂದು 
ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ 
ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಲೇಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ 
ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಪಿ.ಆರ್‌. 590 ಬೆಂಗಳೂರು ಉಪ ವಿಭಾಗ-2, ಬೆಂಗಳೂರು 





ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ೮೪೭ 





ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪ-ವಿಭಾಗ-2 
ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಐ.ಟಿ.ಐ. ಆವರಣ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಲ್ಯಸಿಎ:ಎಫ್‌ಸಿ-59:2003, ದಿನಾಂಕ: 16ನೇ ಏಪ್ರಿಲ್‌ 2004 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 

1. ಶ್ರೀಮತಿ ಬಿಬೀ ಜಾನ್‌ ಕೋಂ ಲೇಟ್‌ ಅಬ್ದುಲ್‌ 1. ಶ್ರೀಮತಿ ನಾಸೀರಿನ್‌ ಬಾನು ಕೋಂ ಲೇಟ್‌ ಪಿ. 
ಜಲೀಲ್‌ ಶಕೀರ್‌, ಶಕೀರ ವರ್ಕ್‌ಶಾಪ್‌, ಬಿ.ಬಿ. ರಸ್ತೆ, 

2. ಕು: ಶಬನಾ ಡಾ: ಆಫ್‌ ಲೇಟ್‌ ಅಬ್ದುಲ್‌ ಚಿಕ್ಕಬಳ್ಳಾಪುರ ಟೌನ್‌. 
ಜಲೀಲ್‌, ಸಿಎಸ್‌ಐ ಹಾಸ್ಪಿಟಲ್‌ ಉಪಸಂದ್ರ, 2. ಡಿವಿಜನಲ್‌ ಮ್ಯಾನೇಜರ್‌, ನ್ಯಾಷನಲ್‌ 
ಚಿಕ್ಕಬಳ್ಳಾಪುರ ಟೌನ್‌ ಇನ್ಸೂರೆನ್ಸ್‌ ಕಂ.ಲಿ., ಯುನಿಟಿ ಬಿಲ್ಲಿಂಗ್‌, ಮಿಶನ್‌ 


ರಸ್ತೆ, ಬೆಂಗಳೂರು-27. 
ಪ್ರಕಟಣೆ 

ಅರ್ಜಿದಾರರಾದ 1. ಶ್ರೀಮತಿ ಬಿಬೀ ಜಾನ್‌ 2. ಕು. ಶಬನಾ ಇವರುಗಳು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ, 
ದಿವಂಗತ ಇಕ್ಬಾಲ್‌ ಪಾಶಾ ಇವರು ಪ್ರತಿವಾದಿ-1 ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ ಮೃತಪಟ್ಟಿರುತ್ತಾರೆಂದು 
ತಿಳಿಸಿರುತ್ತಾರೆ. ಅಲ್ಲದೆ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ ಪರಿಹಾರದ ಹಣವನ್ನು ಕೊಡಿಸಿಕೊಡಬೇಕೆಂದು 
ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ 
ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಲೇಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ 
ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 


ಪಿ.ಆರ್‌. 591 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಬೆಂಗಳೂರು ಉಪ-ವಿಭಾಗ-2, ಬೆಂಗಳೂರು 


ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪ-ವಿಭಾಗ-2 
ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಐ.ಟಿ.ಐ. ಆವರಣ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌ಸಿ-88:2002, ದಿನಾಂಕ: 16ನೇ ಏಪ್ರಿಲ್‌ 2004 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 
1. ಶ್ರೀ ರಂಗಸ್ವಾಮಿ ಬಿನ್‌ ರಂಗಯ್ಯ 1. ಶ್ರೀ ವಿನಯಕುಮಾರ್‌ ಬಿನ್‌ ಶ್ರೀನಿವಾಸಲು 
2. ಶ್ರೀಮತಿ ಶಾಂತಮ್ಮ ಕೋಂ ರಂಗಸ್ವಾಮಿ ನಂ. 19:ಡಿ, 13-ಎ ಮೇನ್‌, ಮಾರುತಿ ಸರ್ಕಲ್‌, 
3. ಆರ್‌. ಗಿರೀಶ್‌ ಬಿನ್‌ ರಂಗಸ್ವಾಮಿ ಹನುಮಂತನಗರ, ಬೆಂಗಳೂರು-19. 
ನಂ. 163, ನಂ. 21, ಟಿ.ಆರ್‌. ಶಾಮಣ್ಣ ನಗರ, 2. ದಿ ಓರಿಯಂಟಲ್‌ ಇನ್ಸೂರೆನ್ಸ್‌ ಕಂ.ಲಿ., 
10ನೇ ಮೇನ್‌, ಶ್ರೀನಗರ, ಬೆಂಗಳೂರು-50. ನಂ. 221, ಐಎಂಎಲ್‌ ಬಿಲ್ಲಿಂಗ್ಸ್‌, ಕಬ್ಬನ್‌ಪೇಟೆ 


ರಸ್ತೆ, ಎನ್‌.ಆರ್‌. ಸ್ಕಾಯರ್‌, ಬೆಂಗಳೂರು. 
ಪ್ರಕಟಣೆ 

ಅರ್ಜಿದಾರರಾದ ಶ್ರೀ ರಂಗಸ್ವಾಮಿ ಮತ್ತು ಇತರೆ 2 ಜನ ಇವರುಗಳು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ, ದಿವಂಗತ 
ಆರ್‌ ಧರ್ಮೇಶ್‌ ಇವರು ಪ್ರತಿವಾದಿ ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ ಮೃತಪಟ್ಟಿರುತ್ತಾರೆಂದು ತಿಳಿಸಿರುತ್ತಾರೆ. 
ಅಲ್ಲದೆ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ ಪರಿಹಾರದ ಹಣವನ್ನು ಕೊಡಿಸಿಕೊಡಬೇಕೆಂದು ಈ 
ನ್ಯಾಯಾಲಯವನ್ನು ಕೋರಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ 
ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಲೇಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ 
ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 


ಪಿ.ಆರ್‌. 592 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಬೆಂಗಳೂರು ಉಪ-ವಿಭಾಗ-2, ಬೆಂಗಳೂರು 


೮೪೮ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಏಪ್ರಿಲ್‌ ೨೯, ೨೦೦೪ ಭಾಗ - ೩ 





ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲಿ, ಕೋಲಾರ 
ಪ್ರಕರಣ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌ಸಿ-11:2004 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 

1. ಶ್ರೀ ಎಂ. ಸೌಂಧರಪೌಂಡಿ ಬಿನ್‌ ಲೇಟ್‌ 1. ಶ್ರೀ ಕೆ. ಅಣ್ಣಾಮಲೈ ಮೆ: ದಿವ್ಯ ಪ್ರಾವಿಜನ್‌ 
ಮಹಾಲಿಂಗಂ ನಾದರ್‌ 47 ವರ್ಷ ಸ್ಟೋರ್ಸ್‌, ಗಜೇಂದ್ರನಗರ ಮುಖ್ಯ ರಸ್ತೆ, 

2. ಶ್ರೀಮತಿ ಎಸ್‌. ಶಾಂತ ಕುಮಾರಿ ಕೋಂ ಡಾ: ಶಾಮಣ್ಣ ಸ್ಟೀಟ್‌, ಹಳೆ ಬೈಯಪ್ಪನಹಳ್ಳಿ, 
ಎಂ ಸೌಂಧರಪೌಂಡಿ, 45 ವರ್ಷ ಎಂ.ಎಸ್‌. ನಗರ ಅಂಚೆ, ಬೆಂಗಳೂರು-33. 
ನಂ. 7:47, ಮುನಿಯಪ್ಪನಗರ, 3ನೇ ಸ್ಟೀಟ್‌, 2. ಮೆ: ನ್ಯೂ ಇಂಡಿಯಾ ಅಶ್ಯೂರೆನ್ಸ್‌ ಕಂಪನಿ 
ನೇರಕುಂದರಂ, ಚೆನೈ-107, ತಮಿಳುನಾಡು ಲಿಮಿಟೆಡ್‌, ನಂ. 41:2ಎ, 1ನೇ ಮಹಡಿ, 


ನಿತ್ಯನಂದನಗರ, ನಾಯಾಂಡಹಳ್ಳಿ, ಮೈಸೂರು 
ರಸ್ತೆ, ಬೆಂಗಳೂರು-39. 
ಅಧಿಸೂಚನೆ 
ಅರ್ಜಿದಾರರಾದ ಶ್ರೀ ಎಂ. ಸೌಂಧರಪೌಂಡಿ ಅವರು ತಮ್ಮ ಗಂಡ:ಮಗನಾದ ಶ್ರೀ ಎಸ್‌. ಜೈಸನ್‌ ಅವರು 1ನೇ ಪ್ರತಿವಾದಿ 
ಶ್ರೀ ಕೆ. ಅಣ್ಣಾಮಲೈ ರವರ ಬಳಿ ಚಾಲಕಃಕ್ಷೀನರ್‌:ಕೂಲಿ ಆಗಿದ್ದು, ಕರ್ತವ್ಯ ನಿರತನಾಗಿದ್ದಾಗ ದಿನಾಂಕ: 13.2.2004 ರಂದು 
ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ 
ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ 
ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಲೇಮು ಅರ್ಜಿ : ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ 
ಜರುಗಿಸುತ್ತದೆಂದು ತಿಳಿಸಲಾಗಿದೆ. 
ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ: 13.4.2004 ರಂದು 
ನೀಡಲಾಗಿದೆ. 
ಬಿ. ಚಿಕ್ಕಣ್ಣ 
ಪಿ.ಆರ್‌. 593 ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಕೋಲಾರ. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲಿ, ಕೋಲಾರ 
ಪ್ರಕರಣ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌ಸಿ-12:2004 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 
ಪ್ರಮೀಳ ಕೋಂ ಲೇಟ್‌ ಎನ್‌. ನಾಗೇಂದ್ರಪ್ಪ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು, 
ಮನೆ ನಂ. 1, 2ನೇ ವಿಭಾಗ, ಕರ್ನಾಟಕ ರಾಜ್ಯ ರಸ್ತೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ A 
ಸಾರಿಗೆ ಸಂಸ್ಥೆಯ ವಸತಿಗೃಹ, ಚಿಂತಾಮಣಿ ಕೋಲಾರ ವಿಭಾಗ, ಕೋಲಾರ. 
ಅಧಿಸೂಚನೆ 


ಅರ್ಜಿದಾರರಾದ ಪ್ರಮೀಳ ಕೋಂ ಲೇಟ್‌ ಎನ್‌ ನಾಗೇಂದ್ರಪ್ಪ ಅವರು ತಮ್ಮ ಗಂಡ ಶ್ರೀ ಎನ್‌ ನಾಗೇಂದ್ರಪ್ಪ ಅವರು 1ನೇ 
ಪ್ರತಿವಾದಿ ವಿಭಾಗೀಯ ನಿಯಂತ್ರಣಾಧಿಕಾರಿಗಳರವರ ಬಳಿ ಮುಖ್ಯ ಕುಶಲಕರ್ಮಿ ಆಗಿದ್ದು, ಕರ್ತವ್ಯ ನಿರತನಾಗಿದ್ದಾಗ ದಿನಾಂಕ: 
15.2.2004 ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ 
ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಲೇಮು ಅರ್ಜಿ : ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ 
ಜರುಗಿಸುತ್ತದೆಂದು ತಿಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ: 13.4.2004 ರಂದು 
ನೀಡಲಾಗಿದೆ. 

ಬಿ. ಚಿಕ್ಕಣ್ಣ 

ಪಿ.ಆರ್‌. 594 ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಕೋಲಾರ. 


